ಮಹಾಮಹೋಪಾಧ್ಯಾಯ ಲೌಗಾಕ್ಷಿಭಾಸ್ಕರನಿಂದ ವಿರಚಿತವಾದ 
ಅರ್ಥಸಂಗ್ರಹ 


I. ಉಪೋದ್ಭಾತ ಪರಿಚಯ 
1) ಮಂಗಳಾಚರಣ 


ರಮಾದೇವಿಯ ಪತಿಯಾದ ವಾಸುದೇವನನ್ನು ನಮಸ್ಕರಿಸಿ ಲೌಗಾಕ್ಷಿಭಾಸ್ಕರನು 
ಜೈಮಿನಿಯ ಪೂರ್ವಮೀಮಾಂಸಾಶಾಸ್ತ್ರದ ಪರಿಚಯವನ್ನು ಮಾಡಿಕೊಲು ಅರ್ಥ- 
ಸಂಗ್ರಹ ಎಂಬ ಚಿಕ್ಕಗ ಸ್ರಂಥವನ್ನು ಬರೆಯುವೆನೆಂದು ಪ ್ರತಿಜ್ಞೆಯನ್ನು ಮಾಡುವನು. 
ಇಲ್ಲಿ NN ಅರ್ಥ 'ಶಬಕಿ ಜೈಮಿನಿಸೂತ್ರಗಳ ಹನ್ನೆರಡು ಅಧ್ಯಾಯಗಳಲ್ಲಿ ಬರುವ 
ಪ್ರಮೇಯಗಳು ಎಂದರ್ಥ. 


2) ಮೀಮಾಂಸಾಶಾಸ್ತ್ರದ ಆರಂಭದ ಸೂತ್ರದ ನಿರೂಪಣೆ 

ಪರಮ ಕಾರಣಿಕನಾದ ಭಗವಾನ್‌ ಜೈಮಿನಿ ಮುನಿಯು ಧರ್ಮದ ಸ್ವರೂಪ- 
ವನ್ನು ತಿಳಿಸಲು ಹನ್ನೆರಡು ಅಧ್ಯಾಯಗಳಿರುವ ಮೀಮಾಂಸಾಸೂತ್ರಗಳನ್ನು 
ರಚಿಸಿದನು. ಅದರಲ್ಲಿ ಮೊದಲನೆಯ ಸೂತ್ರವಾದ ಅಥಾತೋ ಧರ್ಮ ಜಿಜ್ಞಾಸಾ 
ಎಂಬ ಸೂತ್ರದಿಂದ "ಧರ್ಮದ ಜಿಜ್ಞಾಸೆಯನ್ನು ಮಾಡಬೇಕೆಂದು ಹೇಳಿರುವನು. 
ಧರ್ಮದ ಜಿಜ್ಞಾಸೆಯನ್ನು ಎಂದರೆ ಧರ್ಮದ ವಿಚಾರವನ್ನು ಮಾಡಬೇಕೆಂದು 
ತಿಳಿಸಿರುವನು. ಈ ಸೂತ್ರ ದಲ್ಲಿಯ "ಅಥ' ಶಬ್ದಕ್ಕೆ ವೇದಾದ್ದಯನವು ಮುಗಿದ 


ಮೇಲೆ ಎಂದರ್ಥವು. ಶ್ತ ಶಬ್ದಕ್ಕೆ ವೇದಾಧ್ಯ ಯನಕ್ಕೆ ದೃಷ್ಠವಾದ ಪ್ರ ಯೋಜನ- 
ವಿರುವುದರಿಂದ ಎಂದರ್ಥ. 


'ಸ್ವಾಧ್ಯಾಯೋ ಧ್ವೇತವ್ವಃ' (ತೈ. ಆ. 2.15. 7). (ಶ. ಬ್ರಾ. 11.5.6. 3) 


"ವೇದದ ಅಧ್ಯಯನ ಮಾಡಬೇಕು' ಎಂಬ ಅಧ್ಯಯನವಿಧಿಯಲ್ಲಿ ವೇದಗಳ 
ಅಧ್ಯಯನವು ಅರ್ಥಜ್ಞಾನರೂಪ ದೃಷ್ಟಾರ್ಥವುಳ್ಳದ್ದು ಆದ್ದರಿಂದ ಅದರ ವಿಚಾರ 
ಮಾಡಬೇಕು ಎಂದು ಹೇಳಲಾಗಿದೆ. 

3) ಧರ್ಮವಿಚಾರಶಾಸ್ತ್ರದ ಅವಶ್ಯಕತೆ 


ಅಧ್ಯಯನವು  ಅರ್ಥಜ್ಞಾನರೂಪದೃಷ್ಟ ಪ್ರಯೋಜನವುಳ್ಳದುದ್ದರಿಂದ _ 
ವೇದಾಧ್ಧಯನದ ಅನಂತರದಲ್ಲಿ ಸಹಾರಾದ ಧರ್ಮದ ವಿಚಾರವನ್ನು 


2 WANE: 


ಮಾಡಬೇಕು. ಈ ಸೂತ್ರದಲ್ಲಿ "ಕರ್ತವ್ವ' ಎಂದರೆ "ಮಾಡಬೇಕು' ಎಂಬ 
ಪದವನ್ನು ಅಧ್ಯಾಹಾರ ಮಾಡಿಕೊಳ್ಳ ಬೇಕು. ಜಿಜ್ಞಾಸಾಪದಕ್ಕೆ ಲಕ್ಷಣಾವೃತಿಯಿಂದ 
“'ವಿಚಾರ' ಎಂಬ ಅರ್ಥವು. ಆದ್ದರಿಂದ ಈ ಧರ್ಮವಿಚಾರಶಾಸ್ತ್ರವನ್ನು ಆರಂಭಿಸ- 
ಬೇಕು ಎಂಬುದು ಈ ಮೊದಲನೆಯ ಶಾಸ್ಪಾರಂಭದ ಸೂತ್ರದ "ಅರ್ಥವು. 


1. ಲಕ್ಷಣ ಪರಿಚಯ 

4) ಯಾವುದು ಧರ್ಮ. ಅದರ ಲಕ್ಷಣವೇನು, ಎಂದು ಕೇಳಿದರೆ, ಅದನ್ನು 
ತಿಳಿಸುವುವು. 

ಯಾಗಾದಿಗಳೇ ಧರ್ಮವು, ವೇದದಿಂದ ಪ್ರತಿಪಾದಿತವಾದ ಪ್ರಯೋಜನ- 
ವಿರುವ ಯಾಗಾದಿಗಳು ಎಂದು ಧರ್ಮದ ಲಕ್ಷಣವು. ಅನರ್ಥಕರವಾದ 
ಶ್ಯೇನಯಾಗಾದಿಗಳಲ್ಲಿ ಅತಿವ್ಯಾಪ್ತಿಯನ್ನು ಪರಿಹರಿಸಲು ಅರ್ಥ ಎನ್ನಲಾಗಿದೆ. 
ಪ್ರಯೋಜನದಲ್ಲಿಯೇ ಅತಿವ್ಯಾಪ್ತಿಯನ್ನು ಪರಿಹರಿಸಲು ಪ್ರಯೋಜನವುಳ್ಳದ್ದು 

ಎಂದು ಹೆ ಹೇ ಲಾಗಿದೆ. pe ರಾಗಪಾ ್ರಿಪವಾದ ವಿಷಯಗಳಲ್ಲಿ ಅತಿವ್ಯಾಪಿ; 
ಯನ್ನು ಪರಿಹರಿಸಲು ವೇದಪ್ರತಿಪಾದ್ಯ ಎಂದು ಹೇಳಲಾಗಿದೆ. 


5) ವೇದವು ಧರ್ಮದ ಪ್ರತಿಪಾದನೆಯನ್ನು ಮಾಡುವುದು. 

ವೇದಪ್ರತಿಪಾದ್ಯವಾದದ್ದು ಧರ್ಮವೆಂದು ಹೇಳಿದರೆ “ಜೋದನಾಲಕ್ಷಣಃ 
ಅರ್ಥಃ ಧರ್ಮಃ' ಎಂಬ ಸೂತ್ರದಲ್ಲಿ ಹೇಳಿದ ಧರ್ಮಲಕ್ಷಣಕ್ಕೆ ವಿರೋಧ 
ಬರುವುದು. ಏಕೆಂದರೆ, ಚೋದನಾಪದಕ್ಕೆ "ವೇದದ ಏಕದೇಶವಾದ ವಿಧಿ' ಎಂಬ 
ಅರ್ಥವಿರುವುದು ಎಂಬ ಆಕ್ಷೇಪವು ಸರಿಯಲ್ಲ. ಏಕೆಂದರೆ, ಚೋದನಾಶಬ್ದಕ್ಕೆ 
ಸಮಸ್ತ ವೇದವೆಂದೇ ಅರ್ಥವಿರುವುದು. ಸಮಸ್ತ ವೇದಕ್ಕೂ ಧರ್ಮದಲ್ಲಿ 
ತಾತರ್ಯವಿರುವುದು. ಆದ್ದರಿಂದ ಸಮಸ್ತ ವೇದವು ಧರ್ಮಪ್ರತಿಪಾದಕವಾಗಿ- 
ರುವುದು. | 


6) ವಿಧಿವಾಕ್ಕವು ವಿಧಾಯಕವಾಗಿರುವ ಕ್ರಮವು. 
"ಯಜೀತ ಸ್ವರ್ಗಕಾಮಃ' ಇತ್ಯಾದಿಯಾದ ವಾಕ್ಕದಿಂದ ಸ್ವರ್ಗವನ್ನು 
ಅಪೇಕ್ಷಿಸುವ: ಪುರುಷನನ್ನು ಕುರಿತು ಯಾಗಾದಿಗಳು ಎಿಧಿಸಲ್ಪಟ್ಟಿವೆ. "ಯಜೀತ' 
ಎಂಬ ಪದದಲ್ಲಿ ಎರಡು ಅಂಶಗಳಿವೆ- (1) ಯಜ್‌ ಧಾತುವು (2) ಪ್ರತ್ಯಯವು. 
ಪ್ರತ್ಯಯದಲ್ಲಿಯೂ ಎರಡು ಅಂಶಗಳಿಗೆ. ಆಖ್ಯಾತತ್ವ ಮತ್ತು ಲಿಜ್‌ತ್ವ. 
ಖ್ಯಾತತ್ವವು ಹತ್ತೂ ಲಕಾರಗಳಲ್ಲಿರುವುದು. ಲಿಜ್‌ತ್ವವು ಲಿಜ್‌ನಲ್ಲಿ ಮಾತ್ರ 


ಕನಡ ಅನುವಾ 
KR 


ಲು 


ಇರುವುದು. ಈ ಎರಡೂ ಅಂಶಗಳಿಂದಲೂ ಭಾವನೆಯೇ ಹೇಳಲಡುತವೆ. 
ಭಾವನಾ ಎಂದರೆ "ಆಗಬೇಕಾದುದು' "ಆಗಲು ಅನುಕೂಲವಾಗುವ ಅದನು 
ಮಾಡಲು ಹೊರಟವನ ಪ್ರಯತ್ನವು, (ಭಾವನಾ ನಾಮ ಭವಿತುಃ ಭವನಾನು- 
ಕೂಲಃ ಭಾವಯಿತುಃ ವ್ಯಾಪಾರ ಏಶೇಷಃ). ಭಾವನೆಯು ಎರಡು ವಿಧವಾಗಿದೆ. 
(1) ಶಾಬ್ದೀಭಾವನಾ (2) ಆರ್ಥೀಭಾವನಾ. 


(7,8) ಶಾಬ್ದೀಭಾವನಾ 

ಪುರುಷನ ಪ್ರವೃತ್ತಿಗೆ ಅನುಕೂಲವಾದ ಪ್ರವರ್ತಕನ ವ್ಯಾಪಾರವಿಶೇಷವು 
"ಶಾಬ್ದೀಭಾವನಾ.' ಇದು ಲಿಜ್‌ತ್ವಾಂಶದಿಂದ ಹೇಳಲ್ಪಡುತದೆ. ಲಿಜ್‌ ಪ್ರತ್ಯೆಯ- 
ವಿರುವ ಕಿ ಕ್ರಿಯಾಪದವನ್ನು ಕೇಳಿದಾಗ ಇದನ್ನು ಹೇಳಿದವನು "ನಾನು ಪ ವೃತ್ತಿಯನ್ನು 
ಮಾಡಬೇಕೆಂದು ಪ್ರೇರಿಸುವನು ಎಂದರೆ ಸಃ ಮಾತನ್ನು ಹೇಳಿದವನು 'ನನ್ನ 

ವೃತಿಗೆ ಅನುಕೂಲವಾದ ವ್ಯಾಪಾರವುಳ್ಳವನಾಗಿರುವನು,' ಎಂದು ತಿಳಿದು. 
ಜ್‌ ಯಾವ ಶಬ್ದದಿಂದ ಯಾವ ವು ತಪ್ಪದೇ ತಿಳಿದುಬರುತ್ತದೆಯೋ 
ಅದು ಆ ಶಬ್ದದ ವಾಚ್ಯಾರ್ಥವು. ಉದಾಹರಣೆಗೆ "ಗಾಮಾನಯ' ಎಂಬ 
ವಾಕ್ಕದಲ್ಲಿರುವ ಗೋಶಬ್ಜ್ದಕ್ಕೆ ಗೋತ್ವ ಎಂದರ್ಥವು. 


(೨) ಶಾಬ್ದೀಭಾವನೆಯ ಲೌಕಿಕ ಮತ್ತು ವೈದಿಕ ಎಂಬ ಎರಡು ಭೇದಗಳು : 


ಶಾಬ್ದೀಭಾವನಾ ಎಂಬ ವ್ಯಾಪಾರವಿಶೇಷವು ಲೌಕಿಕ ವಾಕ್ಯಗಳಲ್ಲಿ ಮಾತನಾಡುವ 
ಪುರುಷನ ಅಭಿಪ್ರಾಯ ವಿಶೇಷವು. ವೈದಿಕವಾಕ್ಯದಲ್ಲಿ ಪುರುಷನು ಇಲ್ಲದಿರು- 
ವುದರಿಂದ ಲಿಜ್‌ ಶಬ್ದದಲ್ಲಿರುವ ವ್ಯಾಪಾರವಿಶೇಷವ್ಪ. ಆದ್ದರಿಂದಲೇ ಇದಕ್ಕೆ 
"ಶಾಬ್ದೀಭಾವನಾ' ಎಂದು ಹೆಸರು. 


(10) ಶಬ್ದಭಾವನೆಯ ಮೂರು ಅಂಶಗಳು : 


ಶಬ್ದಭಾವನೆಯು (ಗ ಸಾಧ್ಯ 0 ಸಾಧನ «॥) ಇತಿಕರ್ತವ್ವತಾ ಎಂಬ ಮೂರು 
ಅಂಶಗಳುಳ್ಳದ್ದಾಗಿದೆ. ಇದನ್ನು "ಕಿಂ ಭಾವಯೇತ್‌' "ಏನನ್ನು ಪಡೆಯಬೇಕು' "ಕೇನ 
ಸಾಜ "ಯಾವುದರಿಂದ ಪಡೆಯಬೇಕು' ಕಥಂ ಭಾವಯೇತ್‌' ಹೇಗೆ 
ಪಡೆಯಬೇಕು, ಎಂದು ವಿವರಿಸಲಾಗುವುದು. ಇವುಗಳಲ್ಲಿ ಸಾಧ್ಯದ ಆಕಾಂಕ್ಷೆ- 
ಯನ್ನು ಮಾಡಿದಾಗ ಮುಂದೆ ಹೇಳಲಿರುವ, ಅಂಶತ್ರ ಯಗಳಲ್ಲಿರುವ ಆರ್ಥಿ- 
ಭಾವನೆಯು ಸಾಧ್ಯವಾಗಿ ಅನ್ನ ಿಯಿಸುವುದು. ಒಂದೇ ಪ್ರತ್ಯಯದಿಂದ ತಿಳಿದು- 
ಬರುವುದರಿಂದ ಇದಕ್ಕೆ " ಸಮಾನಾಭಿದಾನ' ವುಳ್ಳದ್ದಾಗಿರುವುದು. ಸಂಖ್ಯಾದಿಗಳೂ 
ಕೂಡ ಪ್ರತ್ಯಯಗಳಿಂದ ತಿಳಿದುಬಂದರೂ ಅವು ಸಾಧ್ಯವೆಂದು ಅನ್ವಂ ಯಿಸಲು 


3೫: 


2 


ಯೋಗ್ಯವಾಗಿಲ್ಲ (0 ಸಾಧನದ ಆಕಾಂಕ್ಷೆಯನ್ನು ಮಾಡಲು ಲಿಜಾದಿಜ್ಞಾನವು 
ಕರಣವಾಗಿ ಅನ್ವಯಿಸುವುದು. ಇಲ್ಲಿ ಕರಣವಂದರೆ. ಆರ್ಥೀಭಾವನೆಯ ಉತ್ಪಾದಕ 
ಂಬ ಅಭಿಪ್ರು ಯದಿಂದಲ್ಲ . ಏಕೆಂದರೆ "ಆರ್ಥೀಭಾವನೆಯು ಕರಣದ ವ್ಯಾಪಾರ- 
ಗುವದ ದಕ್ಕಿಂತ ಮೊದಲು ಶಬ್ದದಲ್ಲಿರುವುದು. ಆದರೆ ಇದು ಶಬ್ದಭಾವನೆಯ 
ಇವನ್ನುಂಟುಮಾಡುವುದು ಎಂಬರ್ಥದಲ್ಲಿ ಲಿಜಾದಿ ಜ್ಞಾನವು 


ವಾಗಿರುವುದು. 


(i) ಇತಿ ಕರ್ತವ್ವತಾಕಾಂಕ್ಷೆಗೆ ಅರ್ಥವಾದದಿಂದ ತಿಳಿದುಬರುವ ಪಾ ್ರಿಶಸ್ತವು 
ಇತಿಕರ್ತವ್ಯತಾ ಎಂದಾಗಿ ಅನ್ವಯಿಸುವುದು. 


1; 


ಡ್‌ 1 


ಟ್ಟ ಆರ್ಥೀಭಾವನೆಯ ಲಕ್ಷಣ 
ಯೋಜನದ ಇಚ್ಛೆಯಿಂದುಂಟಾದ ಕ್ರಿಯಾವಿಷಯಕ ವ್ಯಾಪಾರವು 
ಅರ್ಥಿಜಾವನೆಯು ಇದು ಆಖ್ಯಾತತ್ವಾಂಶ ದಿಂದ ಹೇಳಲ್ಪಡುವುದು. ಏಕೆಂದರೆ 
ಲ್ಲ ಅಖ್ಯಾತಗಳೂ ವ್ಯಾಪಾರವನ್ನು 'ಹೇಳುವುವು. 


ಬ 


(12) ಆರ್ಥೀಭಾವನೆಯ ಮೂರು ಅಂಶಗಳು. 
ಆರ್ಥೀಭಾವನೆಯು () ಸಾಧ್ಯ ( ಸಾಧನ (i) ಇತಿಕರ್ತವತಾ ಎಂಬ 


ಮೂರು ಅಂಶಗಳನ್ನು ಅಪೇಕ್ಷಿಸುತ್ತದೆ. ಈ ಮೂರೂ ಅಂಶಗಳನ್ನೂ ಕಿಂ 
ಭಾವಯೇತ್‌,' ಏನನ್ನು ಪಡೆಯಬೇಕು "ಕೇನ ಭಾವಯೇತ್‌' ಏತರಿಂದ 


ಪಡೆಯಬೇಕು “ಕಥಂ ಭಾವಯೇತ್‌ ಹೇಗೆ ಪಡೆಯಬೇಕು ಎಂಬ ಪ್ರಶ್ನೆಗಳಿಂದ 


ಎಕ್ಷೆಯನ್ನು ಮಾಡಿದಾಗ ಸ್ವರ್ಗಾದಿ ಫಲವು ಸಾಧ್ಯವಾಗಿ 
7 ಸಾಧನದ ಆಕಾಂಕ್ಷೆಯನ್ನು "ಮಾಡಿದಾಗ ಯಾಗಾದಿಗಳು 
ಕರಣವಾಗಿ ಅನ್ವಯಿಸುತ್ತವೆ. ಇತಿಕರ್ಕವ್ವತಾ ಆಕಾಂಕ್ಷೆಯನ್ನು ಮಾಡಿದಾಗ 


ಎ 


ಪ್ರಯಾಜಾದಿ ಅಂಗಗಳು ಇತಿ ಕರ್ತವ್ಯತಾರೂಪವಾಗಿ ಅನ್ವಯಿಸುತ್ತವೆ. 
(13) ವೇದಲಕ್ಷಣದ ವಿಚಾರ 

ವೇದವು ಯಾವುದು ಎಂದು ಕೇಳಿದರೆ ಅದಕ್ಕೆ ಅಪೌರುಷೇಯವಾದ ವಾಕ್ಯವು 
ವೇದವೆಂದು ಹೇಳುವರು. ಈ ವೇದವು ವಿಧಿ, ಮಂತ್ರ, ನಾಮಧೇಯ, ನಿಷೇಧ, 
ಅರ್ಥವಾದ ಎಂದು ಐದು ವಿಧವಾಗಿರುವುದು. 


ಕನ್ನಡ ಅನುವಾದ 5 


11. ವಿಧಿಪರಿಚಯವು 


14) ವಿಧಿ ಮೀಮಾಂಸಾ : ತಿಳಿಯದಿರುವ ವಿಷಯವನ್ನು ತಿಳಿಸಿಕೊಡುವ 
ವೇದದ ಭಾಗವು ವಿಧಿಯು. ಅದು ಪ್ರಮಾಣಾಂತರಗಳಿಂದ ಪ್ರಾಪವಾಗದಿರುವ 
ಅರ್ಥದ ವಿಧಾನವನ್ನು ಮಾಡುವುದು. ಅಪ್ರಾಪವಾದ, ಪ್ರಯೋಜನವಿರುವ 
ಅರ್ಥವನ್ನು ವಿಧಾನ ಮಾಡುವುದರಿಂದ ವಿಧಿಯು ಅರ್ಥವತಾಗುವುದು. 
ಉದಾಹರಣೆ 'ಅಗ್ಗಿಹೋತ್ರಂ ಜುಹುಯಾತ್‌ ಸ್ವರ್ಗಕಾಮ,' (ಮೈ.ಸಂ.1.8.6) 
ಸ್ವರ್ಗವನ್ನು ಅಪೇಕ್ಷಿಸುವವನು ಅಗ್ಗಿಹೋತ್ರಯಾಗವನ್ನು ಮಾಡಬೇಕು ಎಂಬ 
ಏಧಿಯು ಪ್ರಮಾಣಾಂತರದಿಂದ ಪ್ರಾಪವಾಗದಿರುವ ಸ್ವರ್ಗರೂಪಪ್ರಯೋಜನ- 
ವಿರುವ ಹೋಮದ ವಿಧಾನವನ್ನು ಮಾಡುವುದೆ. ಅಗ್ನಿಹೋತ್ರ ಹೋಮದಿಂದ 


ಸ್ವರ್ಗವನ್ನು ಪಡೆಯಬೇಕು ಎಂದು ವಾಕ್ಯಾರ್ಥದ ಬೋಧವಾಗುವುದು. 


15) ಗುಣವಿಧಿ : ಕರ್ಮವು ಪ್ರಮಾಣಾಂತರದಿಂದ ಪ್ರಾಪವಾಗಿದ್ದು ಆ 
ಕರ್ಮವನ್ನುದ್ದೇಶಿಸಿ ಗುಣವನ್ನು ಮಾತ್ರ ವಿಧಾನ ಮಾಡುವುದು ಗುಣವಿಧಿಯು. 
"ದಧ್ನಾಜುಹೋತಿ' ಎಂಬಲ್ಲಿ "ಅಗ್ನಿಹೋತ್ರಂ ಜುಹುಯಾತ್‌' ಎಂಬ ವಿಧಿಯಿಂದ 
ಪ್ರಾಪವಾದ ಹೋಮವನ್ನು ಉದ್ದೇಶಿಸಿ ದಧಿಯನ್ನು ಮಾತ್ರ ವಿಧಾನ ಮಾಡಿರು- 
ವುದರಿಂದ ಇದು ಗುಣವಿಧಿಯು. ದಧಿಯಿಂದ ಹೋಮವನ್ನು ಮಾಡಬೇಕು 
ಎಂದು ವಾಕ್ಯಾರ್ಥಬೋಧವಾಗುವುದು. 


(16) ವಿಶಿಷ್ಠವಿಧಿ : ಎಲ್ಲಿ ಕರ್ಮ ಮತ್ತು ಗುಣ ಎರಡೂ ಪ್ರಾಪವಾಗಿರು- 
ವುದಿಲ್ಲವೋ ಅಲ್ಲಿ ಗುಣವಿಶಿಷ್ಟ ಕರ್ಮದ ವಿಧಾನವನ್ನು ಮಾಡುವುದು ವಿಶಿಷ್ಟ- 
ವಿಧಿಯು. ಉದಾಹರಣೆ "ಸೋಮೇನ ಯಜೀತ' ಎಂಬಲ್ಲಿ ಸೋಮ ಮತ್ತು 
ಯಾಗ ಎರಡೂ ಪ್ರಾಪವಾಗದಿರುವುದರಿಂದ ಸೋಮವಿಶಿಷ್ಟಯಾಗದ ವಿಧಾನ- 
ವನ್ನು ಮಾಡಲಾಗಿದೆ. ಸೋಮಪದಕ್ಕೆ ಮತ್ವರ್ಥ ಲಕ್ಷಣಾ ಮಾಡಿ "ಸೋಮವತಾ 
ಯಾಗೇನ ಇಷ್ಟಂ ಭಾವಯೇತ್‌' ಸೋಮವಿರುವ ಯಾಗದಿಂದ ಇಷ್ಟಾರ್ಥವನ್ನು 
ಪಡೆಯಬೇಕು ಎಂದು ವಾಕ್ಯಾರ್ಥಬೋಧವಾಗುವುದು. 

(17) ವಾಕ್ಕಭೇದ ದೋಷಪರಿಹಾರ 


ಕರ್ಮ ಮತು ಗುಣ ಎರಡರ ವಿಧಾನ ಮಾಡಿದರೆ ವಾಕ್ಕಭೇದವು ಬರುವುದು 


ದಿ 
ಅಜ್ಜ ಅಳ 


ಎಂಬ ಆಕ್ಷೇಪ ಸರಿಯಲ್ಲ ಇಲ್ಲಿ ಎರಡನ್ನೂ ಪ್ರತ್ಯೇಕವಾಗಿ ವಿಧಾನ ಮಾಡಿಲ್ಲ. 
ಆದರೆ ಸೋಮ ವಿಶಿಷ್ಠವಾದ ಯಾಗದ ವಿಧಾನವನ್ನು ಮಾಡಲಾಗಿದೆ. 


| 3೫೫: 


(18) ಗುಣವಿಧಿತಾಶಂಕಾಪರಿಹಾರ 
'ಜ್ಯೋತಿಷ್ಟೋಮೇನ ಸ್ವರ್ಗಕಾಮಃ ಯಜೀತ,' ಸ್ವರ್ಗದ ಕಾಮನೆಯುಳ್ಳ- 
ವನು ಜ್ಯೋತಿಷ್ಟೋಮ ಜಾ ಮಾಡಬೇಕು ಎಂಬ ಚ ಪ್ರಾ ಪವಾದ 
ದ ಉ ಶೇಶದಿಂದ "ಸೋಮರೂಪಗುಣದ ವಿಧಾನ ನ 
ಸೋಮೇನ ಯಾಗಂ ಭಾವಯೇತ್‌' ಎಂದು "ಸೋಮದಿಂದ ಯಾಗವನ್ನು 
ಮಾಡಬೇಕು' ಎಂದು ಗುಣವಿಧಾನವನ್ನೇ ಮಾಡಬೇಕು. ಮತ್ವರ್ಥ ಲಕ್ಷಣ 
ಮಾಡುವ ಅಗತ್ಯವಿಲ್ಲ ಎಂಬ ಆಕ್ಷೇಪವು ಸರಿಯಲ್ಲ. ಏಕೆಂದರೆ, ಜ್ಯೋತಿ- 
ಷ್ಟೋಮೇನ ಸ್ವರ್ಗಕಾಮೋ ಯಜೀತ ಎಂಬುದು ಅಧಿಕಾರಎಧಿಯು. ಅದು 


ಜ್ಯೋತಿಷ್ಟೋಮವಿಧಿಯು ಉಭಯ ವಿಧಿಯಾಗಲಿ ಎಂಬ ಆಕ್ಷೇಪವು 
ಸರಿಯಲ್ಲ “ಉದ್ಭಿದಾ ಯಜೀತ ಪಶುಕಾಮಃ' (ಶ.ಬ್ರಾ.19.7.2) (ತಾಂ) ಎಂಬ 
ವಿಧಿಯಂತೆ ಜ್ಯೋತಿಷ್ಟೋಮೇನ ಇತ್ಯಾದಿಯಾದ ವಿಧಿಯು ಉತ್ಪತಿವಿಧಿ ಮತ್ತು 
ಅಧಿಕಾರವಿಧಿ ಎರಡೂ ಆಗಲಿ ಎಂಬ 'ಆಕ್ಷೇಪವು ಸರಿಯಲ್ಲ ನೀವು ಹೇಳಿರುವ 
ಷಾಂತದಲ್ಲಿ ಬೇರೆ ಉತ್ಪತಿವಾಕೃವಿಲ್ಲದಿರುವುದರಿಂದ ಅಲ್ಲಿ ಉಭಯವಿಧಿತ್ವ 
ಪಣ ಖಸ ಸುವುದಿಲ್ಲ. ಅಲ್ಲದೆ ಜ್ಯೋತಿಷ್ಟೋಮೇನ ಇತ್ಯಾ ದಿಯಲ್ಲಿ ಸರ್‌ 
ವಿಧಿತ್ವವನ್ನು ಅಂಗೀಕರಿಸಿದರೆ ದ್ರು ವಾಕ್ಕ ದಿಂದಲೇ ಸ ಮತ್ತು 'ಫಲಸಂಬಂಧ 
ಎರಡನ್ಸೂ ತಿಳಿಸಬೇಕಾಗಿ ಬಂದು ದ್‌ [ಭೇದವು ದೃಢವಾಗುವುದು. ಆದ್ದರಿಂದ 


4 


ಸೋಮಪದದಲ್ಲಿ ಮತ್ತರ್ಥಲಕ್ಷಣ ಮಾಡಿ ವಿಶಿಷ ವಿಧಾನವನ್ನೂ ಮಾಡುವುದೇ 


ಈ — 
ಉಚಿತವು. 


ಬ pl " 
ತ್ತ (! 


20) ವಿಧಿಯು ನಾಲು ಿ ವಿಧವಾಗಿರುವುದು. 
(i) ಉತ್ತತಿವಿಧಿ (1) ವಿನಿಯೋಗ ವಿಧಿ (॥) ಅಧಿಕಾರವಿಧಿ (೪) ಪ ಪ್ರ ಯೋಗವಿಧಿ. 


21) ಉತ್ಪತ್ರಿವಿಧಿ : ಯಾವವಿಧಿಯು ಕರ್ಮದ ಸ್ವರೂಪವನ್ನು ಮಾತ್ರ 
ತಿಳಿಸುವುದೋ ಅದು ಉತತಿವಿಧಿ. ಉದಾಹರಣೆ "ಅಗ್ನಿಹೋತ್ರಂ ಜುಹೋತಿ' 
ಮೈ. ಸಂ.1.8.6) ಪ ವಿಧಿಯಲ್ಲಿ ಕರ್ಮವು ಕರಣವಾಗಿ ಅನ್ನ ಯಿಸುವುದು. 
ಅಗ್ಗಹೋತ್ರಹೋಮದಿಂದ ಇ ಪವಾದದ್ದನ್ನು ಪ ಪಡೆಯಬೇಕು ಎಂದು ವಾಕ್ಯಾರ್ಥ 
ಬೋಧವಾಗುವುದು. 


22) ಯಾಗದ ಎರಡು ರೂಪಗಳು 

ಯಾಗಕ್ಕೆ ದ್ರವ್ಯ ಮತ್ತು ದೇವತಾ ಎಂದು ಎರಡು ರೂಪಗಳಿರು 
ಅಗ್ನಿಹೋತ್ರಂ ಜುಹೋತಿ ಎಂಬ ವಿಧಿಯಲ್ಲಿ ಈ ಎರಡೂ ರೂಪಗಳು ಕಂಡು- 
ಬರುವುದಿಲ್ಲ ಆದ್ದರಿಂದ ಇದು ಉತತಿವಧಿಯಾಗಲಾರದು. ಅಗ್ನಿಹೋತ್ರ ಶಬ್ದವು 
ತತ್ವಖ್ಯನ್ಯಾಯದಿಂದ ನಾಮಧೇಯವಾಗಿದೆ ಎಂಬ ಆಕ್ಷೇಪವೂ ಸರಿಯಲ್ಲ 
ರೂಪವು ಇಲ್ಲದಿದ್ದರೂ ಇದು ಉತ್ಪತಿವಿಧಿಯೇ ಆಗಿರುವುದು. ರೂಪವನ್ನು 
ಹೇಳಿದ ಮಾತ್ರದಿಂದ ಉತ್ಪತಿವಿಧಿಯೆಂದು ಹೇಳುವುದಾದರೆ "ದಧ್ನಾ ಜುಹೋತಿ 
ಮೊಸರಿನಿಂದ ಹೋಮ ಮಾಡುವರು ಎಂಬ ವಿಧಿಯು ಅದರಲ್ಲಿ ದ್ರವ್ಯವನ್ನು 
ಹೇಳಿದ್ದರಿಂದ ಉತ್ಸತಿವಿಧಿಯಾಗುವ ಪ್ರಸಂಗ ಬರುವುದು. 'ಲೆಗ್ಗಿಹೋತ್ರಂ 
ಜುಹೋತಿ' ಎಂಬುದು ಉತ್ಪತಿವಿಧಿಯಾಗದಿದ್ದರೆ ಈ ವಾಕ್ಯವೇ ನಿರರ್ಥಕ- 
ವಾಗುವುದು. 


23) ವಿನಿಯೋಗವಿಧಿ 


ಅಂಗ ಮತ್ತು ಪ್ರಧಾನಗಳ ಸಂಬಂಧವನ್ನು ಹೇಳುವ ವಿಧಿಯು ವಿನಿಯೋಗ- 
ವಿಧಿಯು. ಉದಾಹರಣೆ "ದಧ್ನಾ ಜುಹೋತಿ' (ಆಪ.ಶ್ರೌ.ಸೂ.6.25) ಮೊಸರಿ- 
ನಿಂದ ಹೋಮ ಮಾಡುವನು ಎಂಬ ವಿಧಿಯಲ್ಲಿ ದದ್ದಾ ಎಂಬ ತೃತೀಯಾವಿಭಕ್ತಿ- 
ಯಿಂದ ಅಂಗವಾಗಿರುವ ದಧಿಯ ಪ್ರಧಾನವಾದ ಹೋಮದೊಡನೆ ಸಂಬಂಧ- 
ವನ್ನು ಹೇಳಲಾಗಿದೆ. "ದಧ್ನಾ ಹೋಮಂ ಭಾವಯೇತ್‌' ಎಂದರೆ ದಧಿಯಿಂದ 
ಹೋಮವನ್ನು ಮಾಡಬೇಕು ಎಂದು ಅರ್ಥವಾಗುವುದು. 


24) ವಿನಿಯೋಗವಿಧಿಯು ಶ್ರುತಿ ಮೊದಲಾದುವುಗಳಿಂದ ಅನ್ವಯವನ್ನು 
ಮಾಡುವುದು. ವಿನಿಯೋಗವಿಧಿಗೆ EE ಆರು ಪ್ರಮಾಣಗಳು. ಶ್ರುತಿ, 
ಲಿಂಗ, ವಾಕ್ಯ, ಪ್ಪ ಪ್ರಕರಣ, ಸ್ಥಾನ, ಸಮಾಖ್ಯ. ಇವುಗಳ ಸಹಕಾರದಿಂದ ವಿನಿಯೋಗ 
ವಿಧಿಯ 3.1 ವನ್ನು ತಿಳಿಸುತ್ತದೆ. ಸನಿ ಲಕ್ಷಣವನ್ನು ಇನ್ನೊಂದನ್ನು ಉದ್ದೇಶಿಸಿ 
ಪ್ರವೃತವಾದ ಕ್ರ ಬಜಾನ ಸಾಧ್ಯ ವಾಗುವುದು. ಅಥವಾ ಪರಾರ್ಥವಾಗುವುದು. 


25) ಶ್ರುತಿನಿರ್ವಚನ 


ಅಂಗತ್ವವನ್ನು ತಿಳಿಸಲು ಪ್ರಮಾಣಾಂತರದ ಅಪೇಕ್ಷೆಯಿಲ್ಲದೆ ಇರುವ ಶಬ್ದವು 
ಶ್ರುತಿ. ಅದು ಮೂರು ವಿಧವಾಗಿದೆ- ॥ ವಿಧಾತ್ರೀ - ವಿಧಾನ ಮಾಡುವುದು 0) 
ಅಭಿಧಾತ್ರೀ - ಅಂಗತ್ವವನ್ನು ಹೇಳುವಂಥದು i) ಏನಿಯೋಕ್ತೀ - ಅಂಗತ್ವದ 


SORE 


ನಿಯೋಗವನು ತಿಳಿಸುವುದು. (1 ಲಿಜಾದಿಶಬ್ದಗಳು ಮೊದಲನೆಯ 


| 
ಪ್ರಕಾರದವು ಎಂದರೆ, ಅಂಗತ್ವದ ವಿಧಾನ ಮಾಡುವಂಥವು (1) ವ್ರೀಹೀನ್‌ 
ಪೋಕ್ಷತಿ - ವ್ರೀಹಿಗೆ ಪ್ರೋಕ್ಷಣೆ ಮಾಡಬೇಕು ಎಂಬುದು ಎರಡನೆಯ ಗುಂಪಿಗೆ 
ಸೇರಿದ್ದು 0 ಶಬ್ದದ ಶ್ರವಣ ಮಾತ್ರದಿಂದ ಅಂಗಾಂಗಗಳ ಸಂಬಂಧವನ್ನು 
ತಿಳಿಸುವಂಥದು ಮೂರನೆಯದು 


26) ವಿನಿಯೋಕ್ರೀಶ್ರುತಿಯ ಮೂರು ಪ್ರಕಾರಗಳು. 
(1 ಎಿಭಕ್ತಿರೂಪವಾದುದು (0 ಏಕಾಭಿಧಾನರೂಪವಾದುದು ( ಏಕಪದ- 
ರೂಪವಾದುದು. 


27) ತ್ವ ತತೀಯಾವಿಭಕ್ತಿರೂಪದ ಶ್ರುತಿಯ ಉದಾಹರಣೆ 


ವಿಭಕಿಶ್ರುತಿಯಿಂದ ಅಂಗತ್ವವನ್ನು ತಿಳಿಸುವ: ಉದಾಹರಣೆಯು, ೩ ವ್ರೀಹಿಭಿಃ 
ಯಜೇ ತ (ಆಪ.ಶ್ರೌ.ಸೂ. 6.31. 24) ಇಲ್ಲಿ ತ್ರತೀಯಾಶ್ರುತಿಯಿಂದ ವಿ 1 1 
ಯಾಗದ ಬಯ ತಿಳಿಸಲಾಗಿದೆ. ಈ ಅಂಗತ್ವವು ಪುರೋಡಾಶಕ್ಕೆ 

ತಿಯಾದುದರಿಂದ ಆಗಿದೆ. ಇದಕ್ಕೆ ಒಂದು ಉದಾಹ ಹರಣೆ ಹೀಗಿದೆ- ಸ 
ಹೃದಯಾದಿರೂಪ ಹವಿಸಿಗೆ ಪ್ರಕೃತಿಯಾಗಿ ಯಾಗದ ಅಂಗವಾದಂತೆ. 


ಅರುಣಿಯಾ ಯಾ ಏಕಹಾಯನ್ಯಾ ಗವಾ ಸೋಮಂ ಕಿ ಕ್ರೀಣಾತಿ (ತೈ .ಸ0.7.1.6. 2): 
ಆರುಣ ಬಣದ ಒಂದು UR ಹಸುವಿನಿಂದ ಸೋಮವನ್ನು ಖರೀದಿಸುತಾನೆ. ; 


ಣ 


ಈ ವಕ್ಕದಲ್ಲಿ ಆರುಣ್ಯವು ತೃತೀಯಾ ಏಭಕಿಶ್ರುತಿಯಿಂದ ಕ್ರ ಯಕ್ಕೆ ಅಂಗವಾಗಿದೆ 
ಎಂದು ಹೇಳಿದೆ. ಇದೂ ಕೂಡ ಗೋರೂಪದ್ರವ್ನದ ಪರಿಚ್ಛೇದ ದ್ವಾರದಿಂದ 
ಅಂಗವಾ “ಡೆ ಆರುಣ್ಯವು ಅಮೂರ್ತವಾದ್ದರಿಂದ ಸಾಕ್ಷಾತಾಗಿ ಅಂಗವಾಗ- 
ಲಾರದು. 


(4 


ಕಿರೂಪಶ್ರುತಿಯು ವಿನಿಯೋಕ್ತಿಯಾಗಿರುವ 
ಉದಾಹರಣೆ- "ಪ್ರೀಹೀನ್‌ ಪ್ರೋಕ್ಷತಿ' (ತೈ.ಬ್ರಾ. 3.2.5.4) ಇಲ್ಲಿ ದ್ವಿತೀಯಾ- 
ಶ್ರುತಿಯಿಂದ ಪ್ರೋಕ್ಷಣವು ವ್ರೀಹಿಯ ಅಂಗವೆಂದು ಹೇಳಲಾಗಿದೆ. ಈ 
ಪ್ರೋಕ್ಷಣವು ವ್ರೀಹಿಯ ಸ್ವರೂಪವನ್ನು ರೂಪಿಸುವುದಕ್ಕಾಗಿ ಅಲ್ಲ ಏಕೆಂದರೆ 
ವ್ರೀಹಿಯ ಸ್ವರೂಪವು ಪ್ರೋಕ್ಷಣವಿಲ್ಲದೇ ಸಿದ್ಧವಾಗಿದೆ. ಏ ಶ್ರೀ ಹಿಯನ್ನು 
ಪೂರ್ವದ ಸಾಧನವನ್ನಾಗಿ ಮಾಡಲು ಈ ಪ್ರೋಕ್ಷಣವಿದೆ. ಏ ವ್ರೀಹಿಗೆ 'ಪ್ರೋಕ್ಷಣ- 


ನ್ನು ಮಾಡದೆ ಯಾ ಗದ ಅನುಷ್ಠಾನ ಮಾಡಿದರೆ ಅಪೂರ್ವವುಂಟಾಗುವುದಿಲ್ಲ 


28) ದ್ವಿತೀಯಾ ವಿಭಕಿರೂಪ 


ಲ್ಲ 


| 


ಕನ್ನಡ ಅನುವಾದ 


೦ 


ಇದೇ ರೀತಿಯಾಗಿ ಎಲ್ಲ ಅಂಗಗಳಲ್ಲಿಯೂ ಅಪೂರ್ವಪ್ರಯುಕವಾಗಿ ಅಂಗತ್ವವು 
ಬರುವುದು ಎಂದು ತಿಳಿಯಬೇಕು. 


ದ್ವಿತೀಯಾವಿಭಕ್ತಿ ಶ್ರುತಿಯಿಂದ ಏನಿಯೋಗವನ್ನು ಹೇಳುವ ಇನ್ನೊಂದು 
ಉದಾಹರಣೆ 


"ಇಮಾಂ ಅಗ್ಫಭ್ಞನ್‌ ರಶನಾಮೃತಸ್ವ' ಇತಿ ಅಶ್ವಾಭಿಧಾನೀಂ ಆದತ್ತೇ 


(ತೈ.ಸಂ.5.1.2.1) ಈ ಮಂತ್ರವು ದ್ವಿತೀಯಾಶ್ರುತಿಯಿಂದ ಅಶ್ವಾಭಿಧಾನಿಗೆ 
ಅಂಗವಾಗಿದೆ. 


ಸಪ್ತಮೀ ವಿಭಕ್ತಿ ಶ್ರುತಿಯಿಂದ ಏನಿಯೋಗವನ್ನು ಹೇಳುವ ಉದಾಹರಣೆ. 
"ಯದಾಹವನೀಯೇ ಜುಹೋತಿ.' (ತೈ.ಬ್ರಾ. 1.1.10.5) ಇಲ್ಲಿ ಸಪಮೀಶ್ರುತಿಯ 
ಆಹವನೀಯ ಅಂಗಕ್ಕೆ ಹೋಮವಾಗಿದೆ ಎಂದು ತಿಳಿಸುತ್ತದೆ. ಇದೇ ರೀತಿಯಾಗಿ 
ಏಭಕ್ತಿ ಶ್ರುತಿಯಿಂದಾಗುವು ಇನ್ನಿತರ ಏನಿಯೋಗಗಳನ್ನು ತಿಳಿಯಬೇಕು. 
28) ಏಕಾಭಿಧಾನಶ್ರುತಿ 

"ಪಶುನಾ ಯಜೀತ' (ತೈ.ಸಂ.6.1.11.6) (ಮಾ.ಶ್ರೌ.ಸೂ.1.8.6.24) ಇಲ್ಲಿ 


ಏಕತ್ವ ಮತ್ತು ಪುಂಸ್ಕೃಗಳು ಸಮಾನಾಭಿಧಾನಶ್ರುತಿಯಿಂದ ಕಾರಕಕ್ಕೆ ಎಂದರೆ 
ಪಶುರೂಪದ್ರವ್ಯಕ್ಕೆ ಅಂಗಗಳಾಗಿವೆ. 


29) ಏಕಪದಶ್ರುತಿ : "ಯಜೀತ' ಎಂಬಲ್ಲಿಯ ಆಖ್ಯಾತದಿಂದ ಹೇಳಲ್ಪಟ್ಟ 
ಸಂಖ್ಯೆಯು ಸಮಾನಾಭಿಧಾನಶ್ರುತಿಯಿಂದ ಭಾವನೆಯ ಅಂಗವಾಗಿದೆ. 
ಏಕಪದಶಬ್ದದಿಂದ ಯಾಗದ ಅಂಗವಾಗಿದೆ. 

30) ಅಮೂರ್ತವಾದದ್ದು ಭಾವನೆಯ ಅಂಗವಾಗಬಹುದು. 

ಅಮೂರ್ತವಾದ ಸಂಖ್ಯೆಯು ಭಾವನೆಯ ಅಂಗವಾಗುವುದು ಹೇಗೆ? ಎಂಬ 
ಆಕ್ಷೇಪವು ಸರಿಯಲ್ಲ. ಅರ್ಥಭಾವನಾ ರೂಪವ್ಯಾಪಾರವುಳ್ಳ ಯಾಗದ ಕರ್ತನ 
ಪರಿಚ್ಛೇದದ್ವಾರದಿಂದ ಸಂಖ್ಯೆಯು ಭಾವನೇಯ ಅಂಗವಾಗಬಹುದು. 

31) ಆಖ್ಯಾತವಾಚ್ಳವಾದ ಭಾವನೆಯು ಆಕ್ಷೇಪದಿಂದ ಕರ್ತೃವನ್ನು ತಿಳಿಸುವುದು. 
32) ಶ್ರುತಿಯು ಲಿಜಾದಿಗಳಿಗಿಂತ ಪ್ರಬಲವಾದುದು. 
ಲಿಜಾದಿಗಳಲ್ಲಿ ವಿನಿಯೋಜಕ ಶಬ್ದವು ಪ್ರತ್ಯಕ್ಕವಾಗಿರುವುದಿಲ್ಲ ಆದರೆ ಅದನ್ನು 


10 3೫ೆ್ಸಃ 


ಬೇಕಾಗುವುದು. ಹೀಗೆ ವಿನಿಯೋಜಕ ಶಬ್ದವನ್ನು ಕಲಿಸುವ ಮೊದಲೇ 
ಕ ನಾದ ವಿನಿಯೋಗವು ಆಗುವುದರಿಂದ ಲಿಜಾದಿಗಳ ಕಲ್ಪಕತ್ವ- 
ಕಿಯು ಕುಂಠಿತವಾಗಿ ಹೋಗುತ್ತದೆ. ಆದ್ದರಿಂದಲೇ ಐಂದ್ರ ಇತ್ಯಾದಿ ಮಂತ್ರ- 
ಇಂದ್ರಲಿಂಗದಿಂದ ಆ ಮಂತ್ರವು ಇಂದ್ರನ ಉಪಸ್ಥಾನಾರ್ಧವಾಗಿ 
ವುದಿಲ್ಲ _ “ಆದರೆ' ಐಂದ್ರ್ಯಾಗಾರ್ಹಪತ್ರ.... ಪತಿಪ್ಠತೇ.' (ಮೈ. ಸಂ.3.2.4) 
ಎಂಬ ಮಂತ್ರದಲ್ಲಿಯ ಗಾರ್ಹಪಕ್ಕಂ ಎಂಬ ದ್ವಿತೀಯಾಶ್ರುತಿಯಿಂದ 


we ಯಂ 


ಗಾರ್ಹಪತ್ಕದ ಉಪಸ್ಥಾ ಕ್ಕಾಗಿ ಇರುವುದು. 


111. 
(ಸ) 
011 
1., 
ತ್‌ ಗ 
ಕ 


UA, 
(ಸ ಓ 
೨ 


(1 
ಕ್ಯ 


33) ಲಿಂಗನಿರ್ವಚನ 

ಶಬ್ದದ ಸಾಮರ್ಥ್ಯವು ಲಿಂಗವು. "ಸಾಮರ್ಥ್ಯಂ ಸರ್ವಶಬ್ದಾನಾಂ ಲಿಂಗ- 
ಮಿತ್ಕಭಿಧೀಯತೇ' ಶಬ್ದಗಳ ಸಾಮಥ್ಯ ೯ವೇ ಲಿಂಗವು ಎನ್ನಲಾಗಿದೆ. (ಕಂ. ವಾ.225) 
(ನ್ಯಾಯರತ್ನಮಾಲಾ 131) ಸ ಸಾಮಥ್ಯ ೯ವೆಂದರೆ ರೂಢಿಯು. ಆದ್ದರಿಂದ ಲಿಂಗವು 
ಸಮಾಖ್ಯಾ ದಿಂದ ಭಿನ್ನವಾಗಿದೆ. ವೈದಿಕರಬರೂಪ ವಾದ ಸಮಾಖ್ಯಾದಿಂದ ರೂಢಿ- 

ುಪವಾದ ಲಿಂಗದ. ಶಬ್ದವು ಭಿನ್ನವಾಗಿದೆ. ಆದ್ದರಿಂದ "ಬರ್ಹಿಃ ದೇವಸದನಂ 
ದಾಮಿ' (ಮೈ Ao. 1.1. 2) ಸಿ ಮಂತ್ರವು ಕುಶಗಳ ಲವನಕ್ಕೆ ಎಂದರೆ 
ಶಗಳನ್ನು ಕತ್ತರಿಸುವ ಅಂಗವು. ಉಲೂಪಾದಿಗಳ ಲವನಕ್ಕೆ ಅಂಗವಲ್ಲ ಈ 
ಮಂತ್ರ ವು. ಬರ್ಹ್ರಿರ್ದಾಮಿ ಎಂಬ ಲಿಂಗದಿಂದ ಬರ್ಹಿಗಳ ಜತ ಪ ್ರಕಾಶವನ್ನು 
ಮಾಡಲು ಸಮರ್ಥವಾಗಿದೆ. ಇದೇ ರೀತಿಯಾಗಿ ಲಿಂಗದಿಂದ ವಿನಿಯೋಗವನ್ನು 

ಇನ್ನಿತ ತರ ಕಡೆಗಳಲ್ಲಿ ತಿಳಿಯಬೇಕು. ಲಿಂಗವು ವಾಕ್ಯಾ ದಿಗಳಿಗಿಂತ ಪ್ರ ಬಲವಾಗಿದೆ. 
ಆದ್ದರಿಂದಲೇ ಸ್ಕೋನಂ ತೇ ಸದನಂ ಕೃಣೋಮಿ (ಮಾ. ಶ್ರೌ.ಸಂ.1.2.6.19), 
(ತೈ.ಬ್ರಾ.3.7.5.2-3) ಎಂಬ ಮಂತ್ರವು ಪುರೋಡಾಶಕ್ಕೆ ಸದನವನ್ನು ಮಾಡು- 
ವುದರ ಅಂಗವು "ಸದನಂ ಕೃಣೋಮಿ' ಎಂಬ ಸಾ 2 ಇಲ್ಲಿ 


ವಾಕ್ಕದಿಂದ ವಿನಿಯೋಗವಾಗುವುದಿಲ್ಲ 


ಗೆ 


34) ವಾಕ್ಯದ ನಿರ್ವಚನ 
ಸಮಭಿವ್ಯಾಹಾರವು ವಾಕ್ಯವು. ಸಮಭಿವ್ಯಾಹಾರವೆಂದರೆ ಸಾಧ್ಯತ್ವಾ ದಿಗಳನ್ನು 
ಹೇಳುವ ದ್ವಿತೀಯಾ ವಿಭಕ್ತಾದಿಗಳಲ್ಲದಿದ್ದರೂ ಅಂಗಾಂಗವಾಚಕಪದಗಳನ್ನು 
ಜೊತೆಯಾಗಿ ಹೇಳುವುದು. ಉದಾಹರಣೆ- ಯಸ್ವ ಪರ್ಣಮಯೀ ಜುಹುಃ 
ಭವತಿ ನ ಸಃ ಪಾಪಂ ಶ್ಲೋಕಂ ಶ್ರುಣೋತಿ । (ತೈ.ಸಂ.3.5.7.2) ಇಲ್ಲಿ ಪರ್ಣತಾ 
ಮತ್ತು ಜುಹೂಗಳನ್ನು ಜೊತೆಯಾಗಿ ಹೇಳಿದ್ದರಿಂದ ಪರ್ಣತೆಯು ಜುಹುವಿಗೆ 


ಕನ್ನಡ ಅನುವಾದ 11 


ಅಂಗವಾಗಿದೆ. ಜುಹೂ ಪರ್ಣತೆಯಿಲ್ಲದೆ ಮೊದಲೇ ಸಿದ್ಧವಾಗಿರುವುದರಿಂದ 
ಪರ್ಣತೆಯನ್ನು ಅಂಗವೆಂದು ಹೇಳುವುದು ನಿರರ್ಥಕ ಎಂಬ ಆಕ್ಷೇಪವು 
ಸರಿಯಲ್ಲ ಇಲ್ಲಿ ಜುಹೂ ಶಬ್ದದಿಂದ ಅದರಿಂದ ಸಾಧ್ವವಾಗುವ ಅಪೂರ್ವವನ್ನು 
ಹೇಳಲಾಗಿದೆ. ಪರ್ಣತೆಯಿಂದ ಅವದಾನ ಮಾಡಿದ ಹವಿಸಿನ ಧಾರಣದ್ವಾರಾ 
ಜುಹೂವಿನ ಅಪೂರ್ವವನ್ನು ಪಡೆಯಬೇಕು ಎಂದು ವಾಕ್ಯಾರ್ಥವು. ಹೀಗೆ 
ಹೇಳಿದಾಗ ಪರ್ಣತೆಯಿಂದ "ಜುಹೂವನ್ನು ಮಾಡಿದಾಗಲೇ ಜ್‌ ಸಾಧ್ಯ- 
ವಾಗುವ ಅಪೂರ್ವವು ಉಂಟಾಗುವುದು ಇಲ್ಲದಿದ್ದರೆ ಇಲ್ಲ ಆದ್ದರಿಂದ 
ಪರ್ಣತೆಯು ವ್ಯರ್ಥವಲ್ಲ, ಅವದಾನ ಮಾಡಿದ ಹವಿಸಿನ ಧಾರಣ ' ಮಾಡುವುದ- 
ರಿಂದ ಎಂದು ಅವಶ್ಯವಾಗಿ ಹೇಳಬೇಕು. ಇಲ್ಲದಿದ್ದರೆ ಸ್ತುವಾದಿಗಳಿಗೂ ಪರ್ಣತೆ- 
ಯನ್ನು ಹೇಳುವ ಪ್ರಸಂಗ ಬರುವುದು. ಪರ್ಣತೆಯು 'ಅನಾರಭ್ಯ ಅಧಿಕವಾಗಿದೆ. 
ಆದ್ದರಿಂದ ಎಲ್ಲ ಪ್ರಕೃತಿಯಾಗಗಳಿಗೂ ಅನ್ವಯಿಸುತದೆ. ವಿಕೃತಿಯಾಗಗಳಿಗಲ್ಲ, 
ವಕ್ಳತಿಯಾಗಗಳಿಗೆ ಅತಿದೇಶದಿಂದ ಟಾ ಮತ್ತೊಮ್ಮೆ ಹೇಳಿದರೆ 
ಪುನರುಕಿಯಾಗುವುದು. 


35) ಪ್ರಕೃತಿವಿಕೃತಿಲಕ್ಷಣ 

ಯಾವ ಯಾಗದಲ್ಲಿ ಎಲ್ಲ ಅಂಗಗಳನ್ನು ಹೇಳಿದ್ದಾರೋ ಅದು ಪ್ರಕೃತಿಯಾಗವು. 
ಉದಾಹರಣೆಗೆ ದರ್ಶಪೂರ್ಣಮಾಸಾದಿಗಳು. ದರ್ಶಪೂರ್ಣಮಾಸಾದಿಗಳಲ್ಲಿ 
ಎಲ್ಲ ಅಂಗಗಳನ್ನೂ ಹೇಳಲಾಗಿದೆ. ಯಾವ ಯಾಗದಲ್ಲಿ ಎಲ್ಲ ಅಂಗಗಳನ್ನು 
ಹೇಳಿಲ್ಲವೋ ಅದು ವಿಕೃತಿಯಾಗುವುದು. ಉದಾಹರಣೆಗೆ "ಸೌರ್ಯಾದಿ- 
ಯಾಗಗಳು. ಸೌರ್ಯಾದಿಯಾಗಗಳಲ್ಲಿ ಕೆಲವು ಅಂಗಗಳನ್ನು ಅತಿದೇಶದಿಂದ 
ಪಡೆಯಲಾಗುವುದು. ಅನಾರಬ್ದವಿಧಿ ಎಂದರೆ ಸಾಮಾನ್ಯ ವಿಧಿಯು. 


36) ವಾಕ್ಯವು ಪ್ರಕರಣಾದಿಗಳಿಗಿಂತ ಪ ಶ್ರಬಲವು. 
ವಾಕ್ಯವು ಪ್ರವರಣಾದಿಗಳಿಗಿಂತ ಪ್ರಬಲ. ಆದ್ದರಿಂದಲೇ "ಇಂದ್ರಾ ಗ್ನೀ ಇದಂ 


ಗೃಹಿ' (ತೈ.ಬ್ರಾ. 3.5.10. 3) ಎಂಬುದರಲ್ಲಿ ಏಕವಾಕೃತ |ವಿರುವುದರಿಂದ ಅದು 
ದರ್ಶದ 10] ಪ್ರಕರಣದಿಂದ ಇ ರಾವಾ ದ ಅಂಗವಲ್ಲ. 


37) ಪ್ರಕರಣದ ನಿರೂಪಣೆ 


ಎರಡಕ್ಕೂ ಆಕಾಂಕ್ಷೆಯಿರುವುದು ಪ್ರಕರಣವು. ಪ್ರಯಾಜಾದಿಗಳಲ್ಲಿ 
"ಸಮಿಧೋ ಯಜತಿ' (ತೈ.ಸಂ.2.6.1.1) ಇತ್ಯಾದಿಯಾದ ವಾಕ್ಕಗಳಲ್ಲಿ ಫಲ- 
ವಿಶೇಷವನ್ನು ಹೇಳದಿರುವುದರಿಂದ "ಸಮಿದ್ಯಾಗೇನ ಭಾವಯೇತ್‌,' ಸಮಿದ್ಯಾಗ- 


12 SANE: 


ದ ಪಡೆಯಬೇಕು ಎಂದು ಬೋಧವಾದ ಮೇಲೆ *ಕಿಂ' ಎಂದರೆ ಏನನ್ನು 
ಯಬೇಕು ಎಂದು ಉಪಕಾರ್ಯದ ಆಕಾಂಕ್ಷಿಯುಂಟಾಗುವುದು. ದರ್ಶ- 


ಪೂರ್ಣಮಾಸವಾಕ್ಕದಲ್ಲಿಯೂ 'ದರ್ಶಪೂರ್ಣಮಾಸಾಭ್ಯಾಂ ಸ್ವರ್ಗಂ 
ಭಾವಯೇತ್‌ ( ಶ್ರೌ.ಸೂ. 3.14. 81) ದರ್ಕಪೂರ್ಣಮಾಸಗಳಿಂದ ಸ ರ್ಗ - 
ವನು ಪಡೆಯಬೇಕು ಎಂದು ಬೋಧವಾದ ನಂತರ “ಕಥಂ' ಹೇಗೆ 1.1 


ಉಪಕಾರಕ ಆಕಾಂಕ್ಷೆಯೂ ಉಂಟಾಗುವುದು. ಹೀಗೆ ಈ ಎರಡೂ ಆಕಾಂಕ್ಷೆಗಳಿಂದ 
ಪ್ರಯಾಜಾದಿಗಳು ದರ್ಶಪೂರ್ಣದ ಅಂಗವಾಗಿ ಅನ್ವಯಿಸುವುವು. 


ವೈ 


_ 


38) ಪ್ರಕರಣದ ಎರಡು ಪ್ರಕಾರಗಳು 
ಪ್ರಕರಣವು (1) ಮಹಾಪ್ರಕರಣ ಮತ್ತು (2) ಅವಾಂತರ ಪ್ರಕರಣ ಎಂದು 
ಎರಡು ವಿಧ. 


39) ಮಹಾಪ್ರಕರಣ 

ಮನಗ ಸಂಬಂಧಿಸಿದ ಪ್ರಕರಣವು ಮಹಾಪ್ರಕರಣವು. ಇದರಿಂದ 
ಯಾಜಾದಿಗಳು ದರ್ಶಪೂರ್ಣಮಾಸದ ಅಂಗವಾಗುವುವು. ಮಹಾಪ ಶ್ರಕರಣವು 

ತ್‌ ಯಾಗದಲ್ಲಿ ಮಾತ್ರ ಇರುವುದು. ಪ್ರಕೃತಿಯಾಗದಲ್ಲಿಯೇ ಕಥಂಭಾವ. 

ಆಕಾಂಕ್ಷೆಗೆ ಸರಸರ ಜಾ ವಿಕೃ ತಿಯಲ್ಲಿರುವುದಿಲ್ಲ ಏಕೃತಿಯಲ್ಲಿ "ಪ್ರಕೃತಿವದ್‌ 


4 $ 


ಕೃತಿಃ ಕರ್ತವ್ಯಾ' ಎಂದು ಹೇಳಿದ್ದರಿಂದ ಅತಿದೇಶದಿಂಧ ಇರಾ 

ಆಕಾಂಕ್ಷೆಯು ಶಾ ಶಾಂತವಾಗುವುದು. ಜೊ ಅಂಗಗಳಿಗೂ ಕೂಡ 

ಉಭಯಾಕಾಂಕ್ಷೆಯಿಂದ ವಿನಿಯೋಗವು ಸಂಭವಿಸುವುದಿಲ್ಲ ಆದ್ದರಿಂದ 
ವಾ 


ಅಪೂರ್ವಾಂಗಗಳು ಸ್ಥಾನದಿಂದಲೇ ವಿಕೃತಿಯಾಗಗಳಲ್ಲಿ ಇರುವುವು. 


40) ಅವಾಂತರ ಪ್ರಕರಣ 

ಶ್ರ ಸಂಬಂಧಿಸಿದ ಪ್ರಕರಣವು ಅವಾಂತರಪ್ರಕರಣ. ಈ 
ಅವಾಂತರ ಪ್ರಕರಣದಿಂದ ಅಬಿಕ್ರಮಣಾದಿಗಳು ಪ್ರಯಾಜಾದಿಗಳಿಗೆ ಅಂಗ- 
ವಾಗುವುದು. ಇದು ಸಂದಂಶದಿಂದ ತಿಳಿದುಬರುವುದು. ಅದನ್ನು ಗಮನಕ್ಕೆ 
ತೆಗೆದುಕೊಳ್ಳದಿದ್ದರೆ ಎಲ್ಲ ಅಂಗಗಳನ್ನು ಫಲಭಾವನೆಯ ಕಥಂಭಾವ ಆಕಾಂಕ್ಷಿ- 
ಯಿಂದ ತೆಗೆದುಕೊಳ್ಳುವ ಪ್ರಸಂಗವು ಬರುವುದರಿಂದ ಎಲ್ಲ ಅಂಗಗಳೂ 
ಪ್ರಧಾನಕ್ಕೆ ಅಂಗವಾಗಬೇಕಾಗುವುವು. 


41) ಸಂದಂಶದ ಲಕ್ಷಣ”: ಒಂದು ಅಂಗದ ಅನುವಾದ ಮಾಡಿ ವಿಧಿಸಲಡುವ 


ಕನ್ನಡ ಅನುವಾದ 13 


ಎರಡು ಅಂಗಗಳ ಮಧ್ಯದಲ್ಲಿ ಬರುವುದೇ ಸಂದಂಶವು. ಉದಾಹರಣೆ 
"ಸಮಾನ ಯತೇ ಜುಹ್ವಾಂ ಉಪಪೃತಃ ತೇಜೋ ವೈ' (ತೈ.ಸಂ.2.6.1.2) ಎಂಬ 
ವಾಕ್ಕದಲ್ಲಿ ಪ್ರಯಾಜದ ಅನುವಾದ ಮಾಡಿ ಉಪಹೃತ್ತಾತ್ರದಿಂದ ಜುಹೂ 
ಪಾತ್ರದಲ್ಲಿ ಪ್ರಯಾಜಕ್ಕಾಗಿ ಫುತವನ್ನು ತರಬೇಕೆಂಬ ಅಂಗದ ವಿಧಾನ ಮಾಡಿ 
"ಯಸ್ವ ಏವಂ ವಿದುಃ ಪ್ರಯಾಜಾ ಯುಜ್ಯಂತೇ' ಪೈಭ್ಯೋ ಲೋಕೋಭ್ಯೋ 
ಭ್ರಾತೃವ್ಯಾನ್‌ ತುದತೇ ಅಧಿಕ್ರಾಮಂ ಜುಹೋತಿ ಅಭಿಜಿತ್ಯೈ (ತೈ.ಸಂ.2.6.1.4) 
ಎಂದು ಅಧಿಕ್ರಮಣವನ್ನು ಹೇಳಿದೆ. ಅನಂತರದಲ್ಲಿ "ಯೋ ವೈ ಪ್ರಜಾನಾಂ 
ವಿಜನಂ ವೇದ' ಇತ್ಯಾದಿ ವಾಕ್ಕದಿಂದ ಇನ್ನೊಂದು ಅಂಗದ ವಿಧಾನವನ್ನು 
ಮಾಡಲಾಗಿದೆ. ಹೀಗೆ ಪ್ರಯಾಜದ ಎರಡು ಅಂಗಗಳ ಮಧ್ಯದಲ್ಲಿ ವಿಹಿತವಾದ 
ಅಧಿಕ್ರಮಣವು ಅಂಗವಾಗಿದೆ. ಇದು ಸಂದಂಶವು. ಪ್ರಯಾಜಗಳಿಂದ ಅಪೂರ್ವ- 
ವನ್ನು ದೊರಕಿಸಿ ಯಾಗಕ್ಕೆ ಉಪಕಾರವನ್ನು ಮಾಡಬೇಕು. ಎಂದು ತಿಳಿದಾಗ ಈ 
ಅಂಗಗಳಿಂದ ಹೇಗೆ ಅಪೂರ್ವವನ್ನು ದೊರಕಿಸಬೇಕು ಎಂದು “ಕಥಂ 
ಭಾವಾಕಾಂಕ್ಷೆಯು ಇರುವುದು. ಈ ಆಕಾಂಕ್ಷೆಯು ಸಂದಂಶದಿಂದ ಘಟಿತವಾದ 
ಅಧಿಕ್ರಮಣಾದಿ ಅಂಗಗಳಿಂದ ಶಾಂತವಾಗುವುದು. ಅಂಗಗಳ್ಳ ಭಾವನೆಗೆ ಕಥಂ 
ಭಾವಾಕಾಂಕ್ಷೆಯು ಇಲ್ಲ ಎಂಬುದು ಸರಿಯಲ್ಲ. ಭಾವನಾ ಸಾಮಾನ್ಯಕ್ಕೆ ಕಥಂಭಾವಾ- 
ಕಾಂಕ್ಷಿಯು ಇರುವುದು. 


42) ಪ್ರಕರಣವು ಕ್ರಿಯಾಗಳಿಗೆ ಮಾತ್ರ ಸಾಕ್ಟಾತಾಗಿ ಅಂಗತ್ವವನ್ನು ಹೇಳುವುದು. 

ಪ್ರಕರಣವು ಕ್ರಿಯೆಗೆ ಮಾತ್ರ ಸಾಕ್ಷಾಶಾಗಿ ವನಿಯೋಜಕವಾಗಿರುವುದು. ದ ವ್ವ 
ಮತ್ತು ಗುಣಗಳಿಗೆ ಕ್ರಿಯಾದ್ವಾರಾ ಏನಿಯೋಜಕವಾಗಿರುವುದು. ಉದಾಹರಣೆ 
"ಯಜೇತ ಸ್ವರ್ಗಕಾಮಃ' ಎಂಬಲ್ಲಿ ಫಲಭಾವನೆಗೆ ಕಥಂಭಾವಾಕಾಂಕ್ಷೆ- 
ಯುಂಟಾದಾಗ ಅದರ ಸನ್ನಿಧಿಯಲ್ಲಿ ಹೇಳಿದ ಮತ್ತು ಫಲವನ್ನು ಹೇಳದ ಕ್ರಿಯೆ- 
ಗಳಿಗೆ ಉಪಕಾರ್ಯದ ಆಕಾಂಕ್ಷಾ ಇರುವುದರಿಂದ ಅವು ಇತಿ ಕರ್ತವ್ವತಾ- 
ರೂಪವಾಗಿ ಅನ್ವಯವನ್ನು ಹೂಂದುವುವು. ಕಥಂ ಭಾವಾಕಾಂಕ್ಷಿಗೆ ಕ್ರಿಯಾಗಳ 
ಅನ್ವಯವಾಗುವುದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. "“ಕುಠಾರೇಣ ಛಿಂದ್ಯಾತ್‌' 
ಎಂಬಲ್ಲಿ ಕೈಯಿಂದ ಕುಠಾರವನ್ನು ಎತುವುದು ಮತ್ತು ಅದನ್ನು ಛೇದನ ಮಾಡಲು 
ಕೆಳೆಗೆ ಬಗ್ಗಿಸುವುದು ಇವುಗಳಿಗೆ ಕಥಂಭಾವಾಕಾಂಕ್ಷೆಯಿಂದ ಅನ್ವಯವಾಗುವುದು. 
ಕೈಯು ಇವುಗಳ ಮುಖಾಂತರವೇ ಅನ್ವಯವಾಗುವುದು. 


43) ಪ್ರಕರಣವು ಸ್ಥಾನ ಮತ್ತು ಸಮಾಖ್ಯಗಳಿಗಿಂತ ಬಲವತಾದುದು. 
ಪ್ರಕರಣವು ಸ್ಥಾನಾದಿಗಳಿಗಿಂತ ಬಲವತ್ತಾದುದು. "ಅಕ್ಷೈಃ ದೀವ್ವತಿ' "ರಾಜನ್ಯಂ 


14 3೫೫77: 


ಜನಾತಿ', (ತೈ.ಸಂ. 18.160) ಎಂದು ಹೇಳಿದ ವಿದೇವನಾದಿ ಕರ್ಮಗಳು 
ಅಭಿಷೇಚನೆಯ ಸನ್ನಿಧಿಯಲ್ಲಿ ಹೇಳಲ್ಪಟ್ಟಿದ್ದರೂ ಸ್ಥಾನಪ್ರಮಾಣದಿಂದ ಅದಕ್ಕೆ 


ಅಂಗವಾಗುವುದಿಲ್ಲ. ಆದರೆ ಪ್ರಕರಣದಿಂದ ರಾಜಸೂಯದ ಅಂಗವಾಗುವುವು. 


44) ಸ್ಥಾನದ ನಿರೂಪಣೆಯು. 

ದೇಶ ಸಾಮಾನ್ಯವು ಎಂದರೆ ಹತ್ತಿರದ ದೇಶದಲ್ಲಿರುವುದು ಸ್ಥಾನ. ಇದು 
ಎರಡು ವಿಧ. 0) ಪಾಠಸಾದೇಶ್ವ, ಎಂದರೆ ಪಾಠಕ್ರಮದಲ್ಲಿ ಹತಿರದಲ್ಲಿರುವುದು 
() ಅನುಷ್ಠಾನಸಾದೇಶ್ವ, ಎಂದರೆ ಅನುಷ್ಠಾನಕ್ರಮದಲ್ಲಿ ಹತಿರದಲ್ಲಿರುವುದು. 
ಸ್ಥಾನ ಮತ್ತು ಕ್ರಮ ಎಂಬ ಪದಗಳು ಒಂದೇ ಅರ್ಥದಲ್ಲಿರುವುವು. 


ಪಾಠಸಾದೇಶ್ವವು ಎರಡು ವಿಧ. (0 ಯಥಾಸಂಖ್ಯಪಾಠ ಸಂಖ್ಯೆಯ ಕ್ರಮದಲ್ಲಿ 
ಇರುವುದು ಸನ್ನಿಧಿಪಾಠ - ಸಮೀಪದಲ್ಲಿರುವುದು. 


45) ಯಥಾಸಂಖ್ಯಪಾಠದಿಂದ ವಿನಿಯೋಗ 

""ಐಂದ್ರಾಗ್ನಂ ಏಕಾದಶಕಪಾಲಂ ನಿರ್ವಪೇತ್‌' (ಮೈ.ಸಂ.2.1.1) "ವೈಶ್ವಾನರಂ 
ದ್ವಾದಶಕಪಾಲಂ ನಿರ್ವಪೇತ್‌' (ಮೈ.ಸಂ.2.1.2) ಎಂದು ಕ್ರಮದಲ್ಲಿ ವಿಹಿತವಾದ 
ಇವುಗಳಿಗೆ ಇಂದ್ರಾಗ್ನೀ ರೋಚನಾ ದಿವಃ (ಮೈ.ಸಂ.4.11.1) ಇತ್ಯಾದಿಯಾಗಿ 
ವಿಧಿಸಿದ ಯಾಜ್ಯಾನುವಾಕ್ಯಾಮಂತ್ರಗಳು ಮೊದಲನೆಯದಕ್ಕೆ ಮೊದಲನೆಯದರ, 
ಎರಡನೆಯದಕ್ಕೆ ಎರಡನೆಯದರ ವಿನಿಯೋಗವಾಗುತದೆ. ಇದು ಯಥಾಸಂಖ್ಯ- 
ಪಾಠದಿಂದ ಆಗುತ್ತದೆ. ಮೊದಲು ಹೇಳಿದ ಮಂತ್ರಕ್ಕೆ ಇದು ಯಾವುದಕ್ಕೆ ಎಂಬ 
ಕೈಮರ್ಥ್ಯಾಕಾಂಕ್ಷೆಯುಂಟಾದಾಗ ಮೊದಲು ವಿಹಿತವಾದ ಕರ್ಮವೇ ಮೊದಲಿಗೆ 
ಒದಗಿಬರುತದೆ. ಏಕೆಂದರೆ, ಇವು ಹತ್ತಿರದ ದೇಶವುಳ್ಳವುಗಳಾಗಿವೆ. ಇದರಂತೆ 
ಎರಡನೆಯ ಮಂತ್ರವು ಎರಡನೆಯದಾಗಿ ವಿಹಿತವಾದ ಕರ್ಮಕ್ಕೆ 
ಅನ್ವಯಿಸುವುದು. 


46) ಸನ್ನಿಧಿಪಾಠದಿಂದ ವಿನಿಯೋಗವು. 

ಪ್ರಾಕೃತಾಂಗಗಳನ್ನು ಅನುವಾದ ಮಾಡದೆ ವಿಹಿತವಾದ ಮತ್ತು ಸಂದಂಶಗಳೂ 
ಆಗದ ವೈಕೃತ ಅಂಗಗಳು ವಿಕೃತಿಯಲ್ಲೇ ವಿನಿಯೋಗವಾಗುತ್ತವೆ. ಏಕೆಂದರೆ ಇವು 
ವಿಕೃತಿಯ ಸನ್ನಿಧಿಯಲ್ಲಿ ಪಠಿತವಾಗಿವೆ. ಉದಾಹರಣೆ- ಆಮನ ಹೋಮಗಳು. 
ಇವುಗಳಿಗೆ ಕೈಮರ್ಥ್ಯಾಕಾಂಕ್ಷೆಯು (ಎಂದರೆ, ಪ್ರಲಾಕಾಂಕ್ಷಿಯು) ಉಂಟಾದಾಗ 
ವಿಕೃತಿಯ ಅಪೂರ್ವವು ಭಾವ್ಯವಾಗಿ ಅನ್ವಯಿಸುತ್ತದೆ. ಏಕೆಂದರೆ, ಅದು ಸನ್ನಿಧಿ- 


ಕನ್ನಡ ಅನುವಾದ 15 


ಯಿಂದ ಒದಗಿ ಬರುತದೆ. ಇದಕ್ಕೆ ಸ್ವತಂತ್ರವಾದ ಫಲವನ್ನು ಕಲಿಸಿದರೆ ವಿಕೃತಿಯ 
ಸನ್ನಿಧಿಯಲ್ಲಿ ಈ ಅಂಗಗಳನ್ನು ಹೇಳುವುದು ನಿರರ್ಥಕವಾಗುತದೆ. 


47) ಅನುಷ್ಠಾನ ಸಾದೇಶ್ಯದಿಂದ ವಿನಿಯೋಗವು. 

ಪಶುಧರ್ಮಗಳು ಅನುಷ್ಠಾನ ಸಾದೇಶದಿಂದ ಅಗ್ನೀಷೋಮೀಯಗಳ ಧರ್ಮ 
ಗಳಾಗಿವೆ. ಔಪಸಥ್ವದ ದಿನದಲ್ಲಿ ಅಗ್ಗಿಷೋಮೀಯ ಪಶುವಿನ ಅನುಷ್ಠಾನವನ್ನು 
ಮಾಡಲಾಗುತದೆ. ಅದೇದಿನದಲ್ಲಿ ಈ ಧರ್ಮಗಳು ಪಠಿತವಾಗಿವೆ. ಆದ್ದರಿಂದ ಈ 
ಧರ್ಮಗಳಿಗೆ ಕೈಮರ್ಥ್ಯಾಕಾಂಕ್ಷಿಯು (ಎಂದರೆ ಫಲಾಕಾಂಕ್ಷೆಯು) ಉಂಟಾದಾಗ 
ಅನುಷ್ಠೇಯವಾದ ಪಶ್ವಪೂರ್ವವೇ ಭಾವ್ಯವಾಗಿ ಅನ್ವಯಿಸುತದೆ. ಈ ಸ್ಥಾನ 
ಪ್ರಮಾಣವು ಸಮಾಖ್ಯಾಪ್ರಮಾಣಕ್ಕಿಂತ ಪ್ರಬಲವಾದುದು. ಆದ್ದರಿಂದಲೇ 
ಶುಂಧನಮಂತ್ರವು ಪಾಠಸಾದೇಶ್ವದಿಂದ ಸಾಂನಾಯ್ಕಪಾತ್ರದ ಅಂಗವಾಗಿದೆ. 
ಆದರೆ ಪೌರೋಡಾಶಿಕಂ ಎಂಬ ಸಮಾಖ್ಯಯಿಂದ ಪುರೋಡಾಶಪಾತ್ರದ 
ಅಂಗವಾಗಿಲ್ಲ, 


48) ಸಮಾಖ್ಯಾ ನಿರೂಪಣ 

ಸಮಾಖ್ಯಾ ಎಂದರೆ ಯಾಗಿಕಶಬ್ದವು, ಎಂದರೆ, ಅವಯವಾರ್ಥದಿಂದ 
ಅರ್ಥವನ್ನು ಕೊಡುವ ಶಬ್ದವು. ಇದು ಎರಡು ವಿಧ ವೈದಿಕ ಮತ್ತು ಲೌಕಿಕ (1) 
ಹೋತ್ಸವು ಚೆಮಸಭಕ್ಷಣಕ್ಕೆ ಅಂಗವಾಗಿರುವುದು "ಹೋತ್ಸ ಚಮಸಃ' ಎಂಬ 
ವೈದಿಕ ಸಮಾಖ್ಯೆಯಿಂದ ಆಗುತ್ತದೆ. (2) ಅಧ್ವರ್ಯುವು ಆಯಾ ಪದಾರ್ಥಗಳಿಗೆ 
ಅಂಗವಾಗಿರುವುದು. ಲೌಕಿಕವಾದ ಅದ್ವರ್ಯವ ಎಂಬ ಸಮಾಖ್ಯೆಯಿಂದಾಗು- 
ತದೆ. ಈವರೆಗೆ ಶ್ರುತ್ಯಾದಿ ಆರು ಪ್ರಮಾಣಗಳನ್ನು ಸಂಕ್ಷಿಪವಾಗಿ ನಿರೂಪಿಸ- 
ಲಾಯಿತು. 


49) ವಿನಿಯೋಗ ವಿಧಿಯಿಂದ ಬೋಧಿತವಾಗುವ ಅಂಗಗಳು : 

ಶ್ರುತ್ಕಾದಿ ಪ್ರಮಾಣಗಳ ಸಹಕಾರದಿಂದ 'ಸಮಿದಾದಿಭಿಃ ಉಪಕೃತ್ವ ದರ್ಶ- 
ಪೂರ್ಣಮಾಸಾಭ್ಯಾಂ ಯಜೇತ' ಎಂಬಲ್ಲಿ ಹೇಳಿದ ಅಂಗಗಳ ವಿನಿಯೋಗ- 
ವಾಗುತದೆ. | 


ಈ ಅಂಗಗಳು ಸಿದ್ದರೂಪವಾದುವು ಮತ್ತು ಕ್ರಿಯಾರೂಪವಾದುವು ಎಂದು 
ಎರಡು ವಿಧವಾಗಿವೆ. ಜಾತಿ, ದ್ರವ್ಯ, ಸಂಖ್ಯಾ ಆದಿಗಳು ಸಿದ್ದರೂಪವಾದುವು. 
ಅವುಗಳು ದೃಷ್ಠಾರ್ಥವಾಗಿರುವುವು. ಕ್ರಿಯಾರೂಪವಾದ ಅಂಗಗಳು 


16 3೫7೬7: 
ಗುಣಕರ್ಮಗಳು ಮತ್ತು ಪ್ರಧಾನಕರ್ಮಗಳು ಎಂದು ಎರಡು ವಿಧವಾಗಿರು- 
ಪುವು. ಇವುಗಳಿಗೆ ಸನ್ನಿಪತ್ಯೋಪಕಾರಕ ಮತ್ತು ಆರಾದುಪಕಾರಕ ಎಂದು ಹೆಸ 


(50) ಸನ್ನಿಷತ್ಯೋಪಕಾರಕ ಅಂಗಗಳು. 
ಕರ್ಮಾಂಗಗಳಾದ ದ್ರವ್ಯಾದಿಗಳನ್ನುದ್ದೇಶಿಸಿ ವಿಧಾನ ಮಾಡುವ ಕರ್ಮಗಳು 


ಸನ್ನಿಷಕ್ಕೋಪಕಾರಕಾಂಗಗಳು. ಉದಾಹರಣೆ : ಅವಘಾತ, ಪ್ರೋಕಣ 
ಇ ಲ 
ಇತ್ಯಾದಿಗಳು. ಇವು ದೃಷ್ಟಾರ್ಥ, ಅದೃಷ್ಟುರ್ಥ, ದೃಷ್ಟಾದೃಷ್ಟಾರ್ಥ ಎಂದು ಮೂರು 


ವಿಧವಾಗಿವೆ. ಅವಘಾತಾದಿಗಳು ದೃಷ್ಟಾರ್ಥ. ಪ್ರೋಕ್ಷಣಾದಿಗಳು ಅದೃಷ್ಟಾರ್ಥ. 
ಪಶುಪರೋಡಾಶಾದಿಗಳು ದೃಷ್ಟಾದೃಷ್ಟಾರ್ಥ. ಇವು ದ್ರವ್ಯದ ತ್ಯಾಗಾಂಶದಿಂದ ' 
ಅದೃಷ್ಠಾರ್ಥ. ದೇವತೋದ್ದೇಶದ ಅಂಶದಿಂದ ದೇವತಾಸ್ಥರಣೆಯನ್ನು ಮಾಡಿಸು- 
ವುದರಿಂದ ದೃಷ್ಟಾರ್ಥ. ಇದನ್ನೇ ಆಶ್ರಯೀಕರ್ಮ ಎನ್ನುತ್ತಾರೆ. 

51) ಆರಾದುಪಕಾರಕ ಅಂಗಗಳು : ದ್ರವ್ಯಾದಿಗಳ ಉದ್ದೇಶವಿಲ್ಲದೆ ಕೇವಲ 
ವಿಧಾನ ಮಾಡುವ ಕರ್ಮಗಳು. ಆರಾದುಪಕಾರಕಾಂಗಗಳು. ಉದಾಹರಣೆ : 
ಪ್ರಯಾಜಾದಿಗಳು. ಇಲ್ಲಿ ಆದಿಪದದಿಂದ ಆಜ್ವಭಾಗ ಮತ್ತು ಅನುಯಾಜಗಳು 
ಅಭಿಪ್ರೇತವಾಗಿವೆ. 

52) ಸನ್ನಿಪತ್ಯ ಮತ್ತು ಆರಾದುಪಕಾರಕಗಳ ವಿಶೇಷಾಂಶಗಳು : 

ಆರಾದುಪಕಾರಕವಾದ ಅಂಗಗಳು ಪರಮಾಪೂರ್ವದ ಉತತಿಗೆ ಉಪಯುಕ್ತ- 
ವಾಗುತ್ತವೆ.ಸಂನಿಪತ್ಯೋಪಕಾರಕವಾದ ಅಂಗಗಳು ದ್ರವ್ಯಗಳು ಮತ್ತು ದೇವತೆಗಳ 
ಸಂಸ್ಕಾರ ದ್ವಾರದಿಂದ ಯಾಗಸ್ವರೂಪಕ್ಕೆ ಉಪಯೋಗವಾಗಿರುತ್ತವೆ. ಈವರೆಗೆ 
ವಿನಿಯೋಗವಿಧಿಯು ಸಂಕ್ಷಿಪ್ತವಾಗಿ ನಿರೂಪಿಸಲ್ಪಟ್ಟಿತು. 

53) ಪ್ರಯೋಗವಿಧಿ : ಪ್ರಯೋಗದ ಪ್ರಾಶುಭಾವವನ್ನು ತಿಳಿಸುವ ವಿಧಿಯು 
ಪ್ರಯೋಗವಿಧಿಯು. ಪ್ರಾಶುಭಾವವೆಂದರೆ ಪ್ರಧಾನಕರ್ಮ ಮತ್ತು ಅಂಗ- 
ಕರ್ಮಗಳ ಪ್ರಯೋಗವನ್ನು ವಿಲಂಬವಲ್ಲದೆ ಮಾಡುವುದು. ಅಂಗವಾಕ್ಕ- 
ಗಳೊಡನೆ ಏಕವಾಕ್ಯತೆಯನ್ನು ಪಡೆದ ಪ್ರಧಾನವಿಧಿಯೇ ಪ್ರಯೋಗವಿಧಿ. ಅದು 
ಅಂಗಸಹಿತವಾದ ಪ್ರಧಾನದ ಅನುಷ್ಠಾನವನ್ನು ಮಾಡಿಸಲು ಪ್ರಯೋಗವು 
ಎಲಂಬವಿಲ್ಲದೆ ಆಗುವುದರ ವಿಧಾನವನ್ನು ಮಾಡುವುದು. ಏಲಂಬವಲ್ಲದೆ 
ಮಾಡುವುದು ಎನ್ನಲು ಪ್ರಮಾಣವಿಲ್ಲ ಎಂಬ ಆಕ್ಷೇಪವು ಸರಿಯಲ್ಲ. ಏಲಂಬವನ್ನು 
ಮಾಡಿದರೆ ಅಂಗಪ್ರಧಾನವಿಧಿಗಳ ಏಕವಾಕ್ಯತೆಯಿಂದ ತಿಳಿದುಬರುವ ಅವುಗಳ 
ಸಾಹಿತ್ಯವು ಇಲ್ಲದಂತಾಗುವುದು. ವಿಲಂಬದಿಂದ ಮಾಡುವ ಪದಾರ್ಥಗಳಿಗೆ 


ಕನ್ನಡ ಅನುವಾದ 17 


"ಇದು ಇದರೊಡನೆ ಮಾಡಲ್ಪಟ್ಟಿತು' ಎಂಬ ಸಾಹಿತ್ಯದ ವ್ಯವಹಾರವರುವುದಿಲ್ಲ. 
ಅವಿಲಂಬವು ಒಂದು ನಿಯತವಾದ ಕ್ರಮವನ್ನು ಆಶ್ರಯಿಸಿದರೆ ಆಗುವುದು 
ಇಲ್ಲದಿದ್ದರೆ, ಇದರ ಅನಂತರ ಇದನ್ನು ಮಾಡಬೇಕು ಎಂಬ ಅಥವಾ ಅದರ 
ಅನಂತರದಲ್ಲಿ ಇದನ್ನು ಮಾಡಬೇಕೋ ಎಂದು ಪ್ರಯೋಗದ ವ್ಯವಸ್ಥೆಯೇ 
ತಪ್ಪಬಹುದು. ಆದ್ದರಿಂದ ಪ್ರಯೋಗವಿಧಿಯೇ ತನಗೆ ವಿಧೇಯವಾದ 
ಪ್ರಯೋಗದ ಅವಿಲಂಬದ ಸಿದ್ದಿಗಾಗಿ ನಿಯತವಾದ ಕ್ರಮವನ್ನು ಅಲ್ಲಿ ಬಂದ 
ಪದಾರ್ಥಗಳ ವಿಶೇಷಣವಾಗಿ ವಿಧಾನ ಮಾಡುತದೆ. ಇದನ್ನು ತಿಳಿಸಲು ಅಂಗಗಳ 
ಕ್ರಮವನ್ನು ತಿಳಿಸುವ ವಿಧಿಯು ಪ್ರಯೋಗವಿಧಿಯು ಎಂದು ಪ್ರಯೋಗವಿಧಿಯ 
ಲಕ್ಷಣವನ್ನು ಹೇಳಲಾಗುತ್ತದೆ. 


54) ಕ್ರಮದ ಸ್ವರೂಪವು. 
ಕ್ರಮ ಎಂದರೆ ಪದಾರ್ಥಗಳ ಒಂದು ಏಶಿಷ್ಠವಾದ ಯೋಜನೆಯು ಅಥವಾ 
ಪೌರ್ವಾಪರ್ಯರೂಪವಾದ ಯೋಜನೆಯು. 


55) ಕ್ರಮಕ್ಕೆ ಸಹಕಾರಿಯಾದ ಶ್ರುತ್ಯಾದಿ ಆರು ಪ್ರಮಾಣಗಳು. 


- ಲ ed ಇ ಣು ಲ್ಪ 
ಪಾಠ, ಶ್ರುತಿ, ಅರ್ಥ, ಸ್ಥಾನ, ಮುಖ್ಯ, ವೃತ್ತಿ 


56) ಶ್ರುತಿಯ ಲಕ್ಷಣ 

ಕ್ರಮವನ್ನು ಹೇಳುವ ಶ್ರುತಿಯ ಎರಡು ವಿಧವಾಗಿದೆ. (1) ಕ್ರಮವನ್ನು ಮಾತ್ರ 
ಹೇಳುವುದು, (2) ಕ್ರಮವಿಶಿಷ್ಟ ಪದಾರ್ಥಗಳನ್ನು ಹೇಳುವುದು. "ವೇದಂ ಕೃತ್ವಾ 
ವೇದಿಂ ಕರೋತಿ' (ಮಾನ.ಶ್ರೌ.ಸೂ.1.1.3.3) ಎಂಬಲ್ಲಿ ಕ್ರಮವನ್ನು ಮಾತ್ರ 
ಹೇಳಲಾಗಿದೆ. ವೇದ ಮತ್ತು ವೇದಿಗಳು ವಚನಾಂತರದಿಂದ ಪ್ರಾಪವಾಗಿವೆ. 
"ವಷಟ್‌ ಕರ್ತುಃ ಪ್ರಥಮಃ ಭಕ್ಷಃ' (ಆ.ಶ್ರೌ.ಸೂ. 12.24.6) ಎಂಬಲ್ಲಿ 
ಕ್ರಮವಿಶಿಷ್ಟ ಪದಾರ್ಥವನ್ನು ಹೇಳಲಾಗಿದೆ. ಇಲ್ಲಿ ಭಕ್ಕದ ಅನುವಾದ ಮಾಡಿ 
ಕ್ರಮವನ್ನು ಮಾತ್ರ ವಿಧಾನ ಮಾಡುವುದು ಶಕ್ಕವಿಲ್ಲ ಹಾಗೆ ಹೇಳಿದರೆ 
ಪ್ರಾಥಮ್ಮದಿಂದ ಕೂಡಿದ ಭಕ್ಷ ;ರೂಪಪದಾರ್ಥ ಎಂಬ ಏಶಿಷ್ಟೋಪಸ್ಥಿತಿಯ 
ಭಂಗ ಬರುತದೆ. 


57) ಶ್ರುತಿಯು ಕ್ರಮಬೋಧಕವಾದ ಇತರ ಪ್ರಮಾಣಗಳಿಗಿಂತ ಪ್ರಬಲವಾದುದು. 
ಶ್ರುತಿಯು ಇತರ ಪ್ರಮಾಣಗಳಿಗಿಂತ ಪ್ರಬಲವಾದುದು. ಇತರ ಪ್ರಮಾಣ- 
ಗಳು ವಚನವನ್ನು ಕಲ್ಪಿಸಿ ಕ್ರಮವನ್ನು ಹೇಳುವ ಪ್ರಮಾಣಗಳು. ಆದರೆ ಶ್ರುತಿಯು 


18 MARAE: 


ಂದರೆ ವಚನವು ಸಾಕಾ ಕ್ಲಾಶಾಗಿ ಕ್ರಮವನ್ನು ತಿಳಿಸುವುದು. ಉದಾಹರಣೆಗೆ 
ನ್ಲಿನಗಹವು ಪಾಠಕ್ರಮದಿ ನಿಂದ ಮೂರನೆಯ ಸ್ಥಾನದಲ್ಲಿ ಇರಬೇಕು ಎಂದು 
ಸಕವಾದಾಗ "ಆ ರದ ದಶಮೋ ಗೃಹ್ಯತೇ' (ಮೈ. ಸಂ.4.6.1) ಎಂಬ 
ವಚನದಿಂದ ದಶಮಸ್ಥಾನದಲ್ಲಿ ಅದರ ಗ್ರಹಣವಾಗುವುದು. 

ಅರ್ಥಕ್ರಮ- 58) ಪ್ರಯೋಜನವನ್ನು ಗಮನದಲ್ಲಿಟ್ಟುಕೊಂಡು ಶ್ರ 
ನಿರ್ಣಯವನ್ನು ಮಾಡುವುದು ಅರ್ಥಕ್ರ ಮವು. ಅಗ್ನಿಹೋತ್ರಂ ಜುಹೋತಿ 
"ಯವಾಗುಂ ಪಂಚತಿ' (ತೈ.ಬ್ರಾ.2.1.5.6) ಎಂದು ಹೇಳಿದ pe ವಾಗ 
ಹೋವಕಾಗಿ ಇರುವುದು. ಆದ್ದರಿಂದ ಇದರ ಅನುಷ್ಠಾನವನ್ನು ಮೊದಲು 
ಮಾಡಬೇಕು. ಅರ್ಥಕ್ರಮವು ಪಾಠಕ ಮಕ್ಕಿಂತ ಪ್ರಬಲವಾದುದು. ಇಲ್ಲಿ 
ಪಾಠಕ್ರಮದಂತೆ ಅನುಷ್ಠಾನ ಮಾಡಿದರೆ ಯಾವಾಗುವಾಕಕ್ಕೆ ಪ್ರಯೋಜನಕ್ಕೆ 
೩.) ಬರುವುದು. ಮತ್ತು ಅದು ಅದೃಷ್ಟಾರ್ಥ ಎನ್ನಬೇಕಾಗುವುದು. 


ಹೋಮವಾದಮೇಲೆ ಮಾಡುವ. ಯವಾಗು ಪಾಕಕ್ಕೆ 'ದೃಷವಾದ ಪ ಪ್ರಯೋಜನವು 


ಸಾಠಕ್ರಮ- 59) ಪದಾರ್ಥಗಳನ್ನು ತಿಳಿಸುವ ವಾಕ್ಯಗಳ ಕ್ರಮವು 
ಠಕಮವ್ರ. ಇದರಿಂದ ಪದಾರ್ಥಗಳ ಕ ಮವ ತಿಳಿದುಬರುತ್ತದೆ. ಯಾವಕ್ರಮ 
ವಾಕ್ತಗಳ ಪಾಠಬರುವುದೋ ಅದೇ ಕ್ರಮದಿಂದ ಅವುಗಳ ಅಧ್ಯ ಯತೆ 
ಮಾಡಿದಾಗ ಅರ್ಥದ ಪ್ರತೀತಿಯಾಗುವುದು. ಅರ್ಥದ ಪ್ರತೀತಿಯಾದ ಕ್ರಮ- 
ದಿಂದ ಪದಾರ್ಥಗಳ ಅನುಷ್ಠಾನವನ್ನು ಮಾಡಬೇಕು. ಸಾಣೆ ಮಂತ್ರಪಾಕ 
ಹಾಗೂ ಬ್ರಾಹ್ಮಣಪಾಠ ಎಂದು ಎರಡು ವಿಧ. ಅಗ್ನೀಷೋಮೀಯ ಯಾಗಗಳ 
ಯಾಜ್ಯಾನುವಾಕ್ಕಗಳ ಪಾಠದಂತೆ ಕ್ರಮವನ್ನು ಆಶ್ರಯಿಸುವುದು ಮಂತ್ರಪಾಠ. 


UY 


60) ಮಂತ್ರಪಾಠವು ಬ್ರಾಹ್ಮಣಪಾಠಕ್ಕಿಂತ ಪ್ರಬಲವಾದುದು. 

ಅನುಷ್ಠಾನವನ್ನು ಮ ಮಾಡುವಾಗ ಬ್ರಾ ಹ್ಹಣವಾಕ್ಯ ಕ್ವಿಂತ ಮಂತ್ರಪಾಠವು ಅಂತರಂಗ 
ವಾದುದರಿಂದ ಮಂತ್ರಪಾಠವು ಬ್ರ ಪೃಣಪಾಶಕ್ಕಿ ೦ತ ಪ್ರಬಲವಾದುದು. 
ಬಾ ್ರಹ್ಮಣವಾಕ್ಯವು ಪ್ರಯೋಗದ ಹೊರಗೆ ಇದನ್ನು ಈ ಟಾ ಮಾಡಬೇಕು' 
ಎಂದು ತಿಳಿಸಿ ಕೃತಾರ್ಥವಾಗುವುದು. ಮಂತ್ರಗಳು ಪ್ರಯೋಗಕಾಲದಲ್ಲಿ ಹೇಳ- 
ಲಟು ಪದಾರ್ಥಗಳ ಸ್ನರಣೆಯನ್ನು ಎ ಅನುಷಾನ ಕ್ರಮವು ಸರಣದ 


ಕ್ರಮವನ್ನು ಅನು ಸಸರಿಸಿರುತ್ತದೆ. ಸ್ಥರಣದ ಕ್ರಮವು ಮಂತ್ರಕ್ರಮದಂತೆ ಇರುತ್ತದೆ. 
ಆದರಿಂದ ಮಂತ ತ್ರಪಾಠವು ಅಂತರಂಗವಾದುದು. 


೧ 


ಕನ್ನಡ ಅನುವಾದ 19 


61) ಬ್ರಾಹ್ಮಣ ಪಾಠದ ಕ್ರಮದಂತೆ ಕ್ರಮವು. 


62) ಸ್ಥಾನದ ಲಕ್ಷಣವು. 

ಸ್ಥಾನವು ಎಂದರೆ ಉಪಸ್ಥಿತಿಯು. ಯಾವ ಪ್ರದೇಶದಲ್ಲಿ ಯಾವುದರ ಅನುಷ್ಠಾನ 
ವಾಗುತ್ತದೆಯೋ ಅದಕ್ಕೆ ಮೊದಲಿನ ಪದಾರ್ಥದ ಅನುಷ್ಠಾನವಾದಮೇಲೆ 
ಮೊದಲು ಉಪಸ್ಥಿತವಾದುದರ ಅನುಷ್ಠಾನವನ್ನು ಮೊದಲು ಮಾಡಬೇಕು. 
ಉದಾಹರಣೆ- ಸಾದ್ಯಸ್ಯಯಾಗದಲ್ಲಿ ಅಗ್ನೀಷೋಮೀಯ, ಸವನೀಯ ಮತ್ತು 
ಅನುಬಂಧ್ಯ, ಈ ಮೂರರ ಅನುಷ್ಠಾನವನ್ನು ಜೊತೆಜೊತೆಯಾಗಿ ಸವನೀಯ 
ದೇಶದಲ್ಲಿ ಮಾಡಬೇಕು. ಮೊದಲು ಸವನೀಯ ಪಶುವಿನ ಅನುಷ್ಠಾನ. ನಂತರ 
ಇನ್ನುಳಿದ ಎರಡರ ಅನುಷ್ಠಾನ. ಏಕೆಂದರೆ ಆಶ್ವಿನಗ್ರಹಣದ ಅಂತರದಲ್ಲಿ 
ಸವನೀಯವು ಮೊದಲು ಉಪಸ್ಥಿತವಾಗುವುದು. 
63) ಸಾದ್ಯಸ್ಮಯಾಗ 

ಜ್ಯೋತಿಷ್ಟೋಮದಲ್ಲಿ ಅಗ್ಲೀಷೋಮೀಯ, ಸಮನೀಯ ಮತ್ತು ಅನುಬಂಧ್ಯ 
ಎಂಬ ಮೂರು ಪಶುಯಾಗಗಳಿರುವುವು. ಅವು ಭಿನ್ನವಾದ ಕಾಲಗಳಲ್ಲಿರುವುವು. 
ಅಗ್ನೀಷೋಮೀಯವು ಔಪಸತ್ಥ್ಯದ ದಿನದಲ್ಲಿ ಸವನೀಯವು ಸುತ್ಯಾಕಾಲದಲ್ಲಿ 
ಅನುಬಂಧ್ಯ ಕೊನೆಯಲ್ಲಿ ಸಾದ್ಯಸ್ಥವು ಸೋಮಯಾಗದ ವಿಶೇಷವು. ಅದು 
ಅವ್ಯಕ್ತವಾದ್ದರಿಂದ ಜ್ಯೋತಿಷ್ಟೋಮದ ವಿಕಾರವು. ಆದ್ದರಿಂದ ಈ ಮೂರೂ 
ಪಶುಯಾಗಗಳು ಸಾದ್ಯಸ್ಯದಲ್ಲಿ ಚೋದಕದಿಂದ ಬಂದಿರುವುವು. ಸಹಪಶೂನ್‌ 
ಆಲಭೇತ (ಶ್ರೌ.ಸೂ.22.3.28) ಎಂದು ಈ ಮೂರರ ಸಾಹಿತ್ಯವನ್ನು ಹೇಳ- 
ಲಾಗಿದೆ. ಈ ಸಾಹಿತ್ಯವನ್ನು ಸವನೀಯ ದೇಶದಲ್ಲಿ ಮಾಡಬೇಕು. ಏಕೆಂದರೆ ಅದು 
ಪ್ರಧಾನಕ್ಕೆ ಹತ್ತಿರದಲ್ಲಿದೆ: ಸ್ಥಾನದ ಅತಿಕ್ರಮವು ಮೂರರಲ್ಲಿಯೂ ಸಮನಾಗಿದೆ. 


64) ಸ್ಥಾನದ ಅತಿಕ್ರಮದ ಸಾಮ್ಯವು. 


ಸವನೀಯ ದೇಶದಲ್ಲಿ ಅನುಷ್ಠಾನ ಮಾಡಿದರೆ ಅಗ್ನೀಷೋಮೀಯ ಮತ್ತು 
ಅನುಬಂಧ್ಯಗಳು ತಮ್ಮ ತಮ್ಮ ಸ್ಥಾನದ ಅತಿಕ್ರಮ ಮಾಡಿದಂತೆ ಆಗುವುದು. 
ಅಗ್ನೀಷೋಮೀಯ ದೇಶದಲ್ಲಿ. ಅನುಷ್ಠಾನ ಮಾಡಿದರೆ ಸಮನೀಯಕ್ಕೆ ತನ್ನ ಸ್ಥಾನದ 
ಅತಿಕ ಕೈಮವಾಗುವುದು. ಅಗ್ನೀಷೋಮೀಯಕ್ಕೆ ಸವನೀಯ ಸ್ಥಾನದ "ತಿಕ ) ಮವು. 
ಅನುಬಂಧ್ಯಕ್ಕೆ ಅದರ ಸ್ಥಾನದಲ್ಲಿ ಅತಿಕ ಕ್ರಮವೂ, ಸವನೀಯ ಸ ಸ್ಥಾನದ ಅತಿಕ್ರಮವೂ 
| ಇದೇ ರೀತಿಯಾಗಿ ಅನುಬಂಧ್ಯ ದೇಶದಲ್ಲಿ ಅಗ್ನೀಷೋಮೀಯದ 
ಸ್ಥಾನದ ಅತಿಕ್ರಮವನ್ನು ತಿಳಿಯಬೇಕು. 


3 


ವಿಸಿತವಾಗಿದೆ. ಆದ್ದರಿಂದ ಸದ್ಯಸ್ಥದಲ್ಲಿ ವ್‌ ಕೂಡ ಆಶ್ವಿನ- 
ಗ್ರಹಣವನ್ನು ಮಾಡಿದ ಮೇಲೆ ಸವನೀಯವೇ ಉಪಸಿತವಾಗುವು . ಆದ್ದರಿಂದ 
ಸಾನಪ,ಮಾಣದಿಂದ ಅದರ ಅನುಷ್ಠಾನವನ್ನು ಮೊದಲು ಮ ಡುವುದು ಯುಕವೇ 


-. , 


ಆಗಿದೆ. ಇನ್ನಿತರ ಎರಡರ ಅನುಷ್ಠಾನವನ್ನು ಅನಂತರದಲ್ಲಿ ಮಾಡಬೇಕು. 


66) ಮುಖ್ಯಕ್ರಮದ ಲಕ್ಷಣವು. 

ಪ್ರಧಾನಕ್ರಮಕ್ಕೆ ಅನುಗುಣವಾಗಿ ಅಂಗಗಳ ಕ್ರಮ ಪನ್ನು ಆಶ್ರಯಿಸುವುದು 
ಮುಖ್ಯಕ್ಕ ಕ್ರಮವು. ಹ ಕ್ರಮದಿಂದ ಪ್ರಧಾನಗಳ ಅನು ನುಷ್ಠಾನವನ್ನು ಮಾಡ- 
ಲಾಗುತ ರದೆಯೋ ಅದೇ ಕ್ರಮದಲ್ಲಿ ಅಂಗಗಳ ಅನುಷಾನವನು ಮಾಡಬೇಕು. 


ಹೀಗೆ "ಮಾಡಿದಾಗ ಎಲ್ಲ ಅಂಗಗಳಿಗೂ ದ ಜೊತಗೆ ಸಮನಾದ 
ವ್ವವಧಾನವಾಗುವುದು. ಈ ಕ್ರಮವ ನ್ನು ಬಿಟ್ಟು ಬೇರೆ ಕ್ರಮದಿಂದ ಅನುಷ್ಠಾನ 
ಮಾಡಿದರೆ ಕೆಲವು ಅಂಗಗಳಿಗೆ ತಮ್ಮ ಪ ಪ್ರ "ದಾನಗಳ ಜೊತೆಗೆ ಬಹಳ ಅವ್ವ ವವದಾನ- 

ವಾಗುವುದು. ಇನ್ನು ಕೆಲವಕ್ಕೆ ವ ವೃವಧಾನವಾಗುವುದು. ಇದು ಸರಿಯಲ್ಲ 

ಹೇಗೆ ಮಾಡಿದರೆ "ಪ್ರಯೋಗವಿಧಿಯಿಂದ ತಿಳಿದುಬರುವ ಸಾಹಿತ್ಯಕ್ಕೆ ಬಾಧವು 
ಬರುತ್ತದೆ. ಆದ್ದರಿಂದ. ಪ್ರಧಾನಕ್ರಮವು ಅಂಗಗಳ ಕ್ರಮಕ್ಕೆ ಕಾರಣ. “ ಹೀಗಿರು- 
ವುದರಿಂದ ಪ ಪ್ರ ಯಾಜಕೇಷದಿಂದ ಮೊದಲು ಆಗ್ನೇಯ ಹವಿಸ್ಸಿಗೆ ಅಭಿಘಾರಣ- 
ವನ್ನು ಮಾಡಬೇಕು. ಆಗ್ನೇಯ ಮತ್ತು ಐಂದ್ರ ಯಾಗಗಳಿಗೆ ಪೌರ್ವಾಪರ್ಯವಿದೆ. 
ಇದರಿಂದ ಈ ಎರಡೂ ಅ ಅಭಿಫಾರಣಗಳಿಗೂ ಸಮನಾದ ವ್ವವಧಾನವಾಗುವುದು. 
ತ ಕ್ರಮವನ್ನು ಬಿಟ್ಟು ಬೇರೆ ಕ್ರಮದಿಂದ ಮಾಡಿದರೆ ಯಾಗಗಳಿಗೆ ಆಗ್ನೇಯ- 
ಹವಿಸಿಗೆ ಅಭಿಫಾರಣ ಮತ್ತು ಆಗ್ನೇಯ ಯಾಗಗಳಿಗೆ ಬಹಳ ಅವೃವಧಾನ- 
ವಿರುವುದು. ಐಂದ್ರ ದಧಿ ಅಭಿಪಾರಣ ಮತ್ತು ಐಂದ್ರ ಯಾಗಗಳಿಗೆ ಎರಡರ 


ಅಂತರವಾಗಿ ವ್ರ ಪಧಾನ ಬರುವುದು ಇದು ಯುಕ್ತವಲ್ಲ 


ಕನ್ನಡ ಅನುವಾದ 21 ' 


67) ಮುಖ್ಯಕ್ರಮವು ಪಾಠಕ್ರಮಕ್ಕಿಂತ ದುರ್ಬಲವಾದುದು. 

ಮುಖ್ಯಕ್ರಮವು ಪಾಠಕ್ರಮಕ್ಕಿಂತ ದುರ್ಬಲವಾದುದು ಏಕೆಂದರೆ ಮುಖ್ಯ- 
ಕ್ರಮವು ಪ್ರಮಾಣಾಂತರದ ಅಪೇಕ್ಷೆಯಿರುವ ಪ್ರಧಾನಕ್ರಮದ ಪ್ರತಿಪತ್ತಿಯ 
ಅಪೇಕ್ಷೆಯುಳ್ಳದ್ದಾಗಿರುವುದರಿಂದ ವಿಲಂಬಿತವಾದ ಪ್ರತಿಪತ್ತಿಯುಳ್ಳದ್ದಾಗಿರು- 
ವುದು. ಪಾಠಕ್ರಮವು ನಿರಪೇಕ್ಷಿತವಾದ ಸ್ವಾಧ್ಯಾಯ ಪಾಠದ ಕ್ರಮವನ್ನು ಮಾತ್ರ 
ಅಪೇಕ್ಷಿಸುವುದರಿಂದ ಪ್ರಬಲವಾಗಿರುವುದು. 

68) ಮುಖ್ಯಕ್ರಮವು ಪ್ರವೃತಿಕ್ರಮಕ್ಕಿಂತ ಪ್ರಬಲವಾಗಿದೆ. ಏಕೆಂದರೆ ಪ್ರವ್ಸತಿ- 


ಜ) 1225“ 


ಕ್ರಮದಲ್ಲಿ ಅನೇಕ ಅಂಗಗಳು ಪ್ರಧಾನದಿಂದ ದೂರವಾಗಿರುತ್ತದೆ. ಮುಖ್ಯಕ್ರಮ- 
ದಲ್ಲಿ ಸಮೀಪದಲ್ಲಿರುತವೆ. | 
69) ಪ್ರವೃತಿಕ್ರಮದ ಲಕ್ಷಣ 

ಒಟ್ಟಿಗೇ ಪ್ರಯೋಗವಾಗುವ ಪ್ರಧಾನಗಳಿಗೆ ಮಾಡಲಾಗುವ ಅಂಗಗಳ 
ಅನುಷ್ಠಾನವನ್ನು ಆವೃತ್ತಿಯಿಂದ ಅನುಷ್ಠಾನ ಮಾಡುವಾಗ ಮೊದಲು ಅನುಷ್ಠಾನ 
ಮಾಡಿದ ಪದಾರ್ಥದ ಕ್ರಮದಂತೆ ಮುಂದಿನ ಪದಾರ್ಥಗಳ ಕ್ರಮವನ್ನು 
ಅನುಸರಿಸುವುದು ಪ್ರವೃತಿಕ್ರಮವು. ಉದಾಹರಣೆ ಪ್ರಾಜಾಪತ್ಯದ ಪಶುವಿನ 
ಅಂಗಗಳಿಗೆ "ವೈಶ್ವದೇವೀಂ ಕೃತ್ವಾ ಪ್ರಾಜಾಪತ್ಯೇ ಚರಂತಿ' (ತೈ.ಬ್ರಾ.1.3.4.3) 
ಎಂಬ ವಾಕ್ಯದಲ್ಲಿ ದ್ವಿತೀಯಾ ವಿಭಕಿಯಿರುವುದರಿಂದ ಇತಿಕರ್ತವ್ವತಾ ಸಹಿತವಾಗಿ 
ಏಕಕಾಲದಲ್ಲಿ ಮಾಡಬೇಕೆಂದು ಹೇಳಲಾಗಿದೆ. (ಜೈ.ಸೂ.11.2.24) ಆದ್ದರಿಂದ 
ಅವುಗಳಿಗೆ ಮತ್ತು ಅವುಗಳ ಅಂಗವಾದ ಉಪಾಕರಣ, ನಿಯೋಜನಾದಿಗಳಿಗೆ 
ಸಾಹಿತ್ಯವಿರಬೇಕು. ಇದು ಪ್ರಾಜಾಪತ್ಯಪಶುಗಳಿಗೆ ಒಟ್ಟಿಗೇ ಅನುಷ್ಠಾನ ಮಾಡಿದರೆ 
ಮಾಡುವುದು. ಆದರೆ ಅವುಗಳ ಅಂಗಗಳ ಉಪಾಕರಣಾದಿಗಳನ್ನು ಒಟ್ಟಿಗೇ 
ಅನುಷ್ಠಾನ ಮಾಡುವುದು ಸಾಧ್ಯವಿಲ್ಲ ಆದ್ದರಿಂದ ಅವುಗಳ ಸಾಹಿತ್ಯವನ್ನು 
ಮಧ್ವದಲ್ಲಿ ವ್ಯವಧಾನವಿಲ್ಲದೆ ಅನುಷ್ಠಾನ ಮಾಡಿ ದೊರಕಸಿಬೇಕು. ಒಂದಕ್ಕೆ 
ಉಪಾಕರಣವನ್ನು ಮಾಡಿ ಇನ್ನೊಂದಕ್ಕೆ ಉಪಾಕರಣವನ್ನು ಮಾಡಬೇಕು. ಇದರಂತೆ 
ನಿಯೋಜನಾದಿಗಳನ್ನು ಒಂದಕ್ಕೆ ಮಾಡಿ ಇನ್ನೊಂದಕ್ಕೆ ಮಾಡಬೇಕು. ಪ್ರಜಾಪತ್ವ- 
ದಲ್ಲಿ ಯಾವುದಾದರೊಂದು ಪಶುವಿನಿಂದ ಉಪಾಕರಣಾದಿಗಳನ್ನು ಮಾಡುವು- 
ದನ್ನು ಆರಂಭಿಸಿ ಒಂದನ್ನ ಎಲ್ಲ ಪಶುಗಳಿಗೂ ಮಾಡಿ ಮುಂದಿನ ಪದಾರ್ಥಗಳಿಗೆ 
ಅಂಗಳ ಅನುಷ್ಠಾನವನ್ನು ಅದೇ ಕ್ರಮದಿಂದ ಮಾಡಬೇಕು. ಇದಕ್ಕೆ ಪ್ರವೃತಿಕ್ರಮ 
ಎಂದು ಹೆಸರು. ಇದು ಶ್ರುತ್ಯಾದಿ ಪ್ರಮಾಣಗಳಿಗಿಂತ ಪ್ರಬಲವಾದುದು. ಈವರೆಗೆ 


2A 


22 A; 


ಆರು ವಿಧವಾದ ಕ್ರಮ ಪ್ರಮಾಣಗಳನ್ನು ನಿರೂಪಿಸಿ ಪ್ರಯೋಗವಿಧಿಯ 
ನಿರೂಪಣೆ ಮಾಡಲಾಯಿತು. 


70) ಅಧಿಕಾರ ವಿಧಿಯ ಲಕ್ಷಣವು. 


ಕರ್ಮದಿಂದುಂಟಾಗುವ ಫಲದ ಸ್ವಾಮಿತ್ತ ವನ್ನು ಹೇಳುವ ಎಧಿಯು ಅಧಿಕಾರ 
ವಿಧಿಯು. ಕರ್ಮಜನ್ಯಫಲದ ಸ್ವಾಮಿತ್ರ ವೆಂದರೆ 'ಫಲಭೋಕ್ಸತ್ತವು. ಅಧಿಕಾರ- 
ವಿಧಿಯು "ಯಜೀತ "ಸ್ಪರ್ಗಕಾಮಃ' ಇತ್ಯಾದಿ ರ ಸ್ವರ್ಗ- 
ವನ್ನುದ್ದೇಶಿಸಿ ಯಾಗದ ಹ ಮಾಡಿದ್ದರಿಂದ ಸ್ವರ್ಗದ ಕಾಮನೆಯುಳ್ಳವನು 
ಯಾಗದಿಂದುಂಟಾಗುವ ಪ ಫಲಭೋಕ್ತ ವಾಗಿದ್ದಾರೆ ಬು ಸುವುದು 


71) ಅಧಿಕಾರದ ಸ್ವರೂಪವು 
ಅಧಿಕಾರವುಳ್ಳವನಿಗೆ ಫಲದ ಸ್ವಾಮಿತ್ವವು ಇರುವುದು. ಈ ವಾಕ್ಯದಲ್ಲಿ 
ಪುರುಷನಿಗೆ ವಿಶೇಷಣವಾಗಿ ಹೇಳಿದ್ದೇ ಅಧಿಕಾರವು. ಕಾಮ್ಮಕರ್ಮಗಳಲ್ಲಿ ಫಲದ 
ಕಾಮನೆಯಿರುವುದು. ನೈಮಿತಿಕಕರ್ಮಗಳ ನಿಮಿತದ ನಿಶ್ಚಯವೂ, ನಿತ್ಯಕರ್ಮ- 
ಗಳಾದ ಸಂಧ್ಯಾವಂದನಾದಿಗಳಲ್ಲಿ ಶುಚಿಯಾದ ಮತ್ತು ವಿಹಿತವಾದ ಕಾಲದಲ್ಲಿ 
ಇರುವುದು. "ರಾಜಾ ರಾಜಸೂಯೇನ ಸ್ವಾರಾಜ್ಯಕಾಮೋ ಯಜೇತ' ಎಂಬ 
ವಾಕ್ಯವು ಸ್ವರಾಜ್ಯವನ್ನು ಉದ್ದೇಶಿಸಿ ಧಾ ವಿಧಾನ ಮಾಡಿದ್ದರೂ 
ಸ್ಪಾ ರಾಜ್ಯಮಾತ್ರದ ಕಾಮನೆಯಿರುವ ಫಲಭೋಕೃತ್ವವಲ್ಲ. ಆದರೆ ರಾಜನಾಗಿದ್ದು 
ಸ್ವಾರಾಜ್ಯಕಾಮನೆಯನ್ನು ಮಾಡುವವನಿಗೆ ಫಲಭೋಕೃತ್ವದ ಅಧಿಕಾರವಿರುವುದು. | 
ಏಕೆಂದರೆ ಈ ವಿಧಿವಾಕೃದಲ್ಲಿ ರಾಜತ್ವವೂ ಕ ಅಧಿಕಾರ ವಿಶೇಷಣ- 
ವಾಗಿರುವುದು. 


72) ಪುರುಷ ವಿಶೇಷಣ (ಅಶ್ರುತ) 

ಕೆಲವು ಕಡೆ ಪುರುಷನಿಗೆ ವಿಶೇಷಣವಾಗಿ ಹೇಳದಿದ್ದರೂ ಅಧಿಕಾರಿಗೆ 
ವಿಶೇಷಣವಾಗಿರುವುದು. ಉದಾಹರಣೆಗೆ- ಅಧ್ಯಯನವಿಧಿ ಸಿದ್ಧವಾದ ಏದ್ಯೆಯು 
ಕ್ರತುವಿನ ವಿಧಿಗಳಿಗೆ ಅರ್ಥಜ್ಞಾನದ ಅಪೇಕ್ಷೆಯಿದೆ. ಆದ್ದರಿಂದ ಅಧ್ಯ ಯನ- 
ನಿಧಿಯಿಂದ ಸಿದ್ಧವಾದ ಅರ್ಥಜ್ಞಾನವಿರುವವನಿಗೆ ವಿಧಿಯು ಅನ್ವ ಯಿಸುವುದು. 
ಇದರಂತೆಯೇ 'ಅಗ್ನಿಯಿಂದ ಸಾಧ್ಯವಾಗುವ ಕರ್ಮಗಳಿಗೆ ಆಧಾನಸಿದ್ಧವಾದ 
ಅಗ್ನಿಯಿರುವವನಗೇ . ಅನ್ನ ಯಿಸುವುದು. ಅಗ್ಗಿಸಾಧ್ಯವಾದ ಕರ್ಮಗಳಿಗೆ ಅಗ್ನಿಯ 
ಅಪೇಕ್ಷೆಯಿರುವುದರಿಂದ ಇಂಥ ಕರ್ಮದ ವಿಧಿಗಳು ಆಧಾನಸಿದ್ಧವಾದ 
ಅಗ್ನಿಯಿರುವವನಿಗೆ ಅನ್ವಯಿಸುವುವು. ಇದರಂತೆಯೇ ಸಮರ್ಥನಾದವರಿಗೆ 


ಕನ್ನಡ ಅನುವಾದ 23 


ವಿಧಿಯು ಅನ್ವಯಿಸುವುದು. ಅರ್ಥವನ್ನು ಹೇಳುವ ಆಖ್ಯಾತಗಳಿಗೆ ಶಕ್ತಿಯು 
ಸಹಕಾರಿಣಿ. (ಶಾ.ಭಾ.1.4) 


ಈವರೆಗೆ ವಿಧಿಯು ನಿರೂಪಿತವಾಯಿತು. 
IV. ಮಂತ್ರಪರಿಚ್ಛೀದವು 


73) ಮಂತ್ರಮೀಮಾಂಸೆ 


ಯಾಗದ ಪ್ರಯೋಗವನ್ನು ಮಾಡುವಾಗ ಅದರಲ್ಲಿಯ ಪದಾರ್ಥಗಳ 
ಸ್ಪರ ಣೆಯನ್ನೂ ತರುವು ದು ಮಂತ್ರ ಗಳ ಕಾರ್ಯ. ಮಂತ್ರ ಗಳು ಹೀಗೆ ಪದಾರ್ಥ- 
ಗಳ ಸ್ಮರಣೆಯನ್ನು ಮಾಡಿಕೊಡುವುದೇ ಅವುಗಳ ಪ್ರಯೋಜನವು. ಮಂತ್ರದ 
ಲಲ್‌ ರಣೆಯು " ಅದೃಷ್ಟರ್ಥವಾಗಿ ಅಲ್ಲ, ದೃಷ್ಠವಾದ ಫಲವು ವಾ್‌ 
ಅಪ್ಪದ ಕಲ್ಪನೆಯನ್ನು "ಮಾಡುವುದು 'ಉಚಿತವಲ್ಲ, ದೃಷ್ಠವಾದ ಅರ್ಥದ 
ಯನ್ನು ಪ್ರಕಾರಾಂತರದಿಂದಲೂ ಮಾಡಲು ಬಾನ ಮಂತ್ರ- 
ಅದನ್ನು ಮಾಡುವುದು ವ್ಯರ್ಥ ಎಂಬ ಆಕ್ಷೇಪವು ಸರಿಯಲ್ಲ. ಮಂತ್ರ- 
ಗಳಿಂದಲೇ ಯಾಗದಲ್ಲಿ ಪದಾರ್ಥದ ಸ್ಮರಣೆ ಮಾಡಿಕೊಳ್ಳಬೇಕು ಎಂಬ 
ನಿಯಮವಿಧಿಯನ್ನು ಆಶ್ರಯಿಸಲಾಗುತದೆ. 


74) ನಿಯಮವಿಧಿ 


ಅನೇಕ ಸಾಧನಗಳಿಂದ ಸಿದ್ಧವಾಗುವ ಕ್ರಿಯೆಗೆ ಯಾವುದೇ ಒಂದು ಸಾಧನವು 
ಒದಗಿಬಂದಾಗ ಪಾಕ್ಷಿಕವಾಗಿ ಅಪ್ರಾಪ್ತವಾದ ಸಾಧನವನ್ನೇ ನಿಯಮಿಸುವ ವಿಧಿಯು 
ನಿಯಮವಿಧಿಯು ಅಪೂರ್ವವಿಧಿ, ನಿಯಮವಿಧಿ ಮತ್ತು ಪರಿಸಂಖ್ಯಾವಿಧಿಗಳ 
ಸ್ವರೂಪವನ್ನು ತಂತ್ರವಾರ್ತಿಕದಲ್ಲಿ ಹೀಗೆ ಹೇಳಲಾಗಿದೆ. 


ವಿಧಿರತ್ವಂತಮಪ್ರಾಪೇ ನಿಯಮಃ ಪಾಕ್ಷಿಕೇಸತಿ । 
ತತ್ರ ಚಾನ್ಯತ್ರ ಚ ಪ್ರಾಪ್ತೇ ಪರಿಸಂಖ್ಯೇತಿ ಗೀಯತೇ ॥ (ತಂ.ವಾ.1.2.42) 


ಇದರ ಅರ್ಥವು ಹೀಗಿದೆ- "ಪ್ರಮಾಣಾಂತರದಿಂದ ಪ್ರಾಪವಾಗದಿರುವುದರ 
ವಿಧಿಯು ಅಪೂರ್ವವಿಧಿಯು. ಉದಾಹರಣೆ- "ಯಜೀತ ಸ್ವರ್ಗಕಾಮಃ' 
'ಸ್ವರ್ಗಾರ್ಥವಾಗಿ ಮಾಡಬೇಕಾದ ಯಾಗವು ಪ್ರಮಾಣಾಂತರದಿಂದ. ಪ್ರಾಪ; - 
ವಾಗದಿರುವುದರಿಂದ ಅದರ ವಿಧಾನವನ್ನು ಇಲ್ಲಿ ಮಾಡಲಾಗಿದೆ. 


24 ತರ್‌ 


75) ಪಾಕ್ಷಿಕವಾಗಿ ಪ್ರಾಪವಾಗದಿರುವುದನ್ನು ವಿಧಾನ ಮಾಡುವುದು 
ನಿಮಯವಿಧಿಯು. ಉದಾಹರಣೆ "ವ್ರೀಹೀನ್‌ ಅವಹಂತಿ' (ತೈ.ಬ್ರಾ.3.2.5). ಈ 
ವಿಧಿಯಿಂದ ವಿತುಷೀಕರಣಕ್ಕಾಗಿ ಅವಘಾತವನ್ನು ಹೇಳಿಲ್ಲ. ಏಕೆಂದರೆ, ಅವಘಾತ- 
ದಿಂದ ವಿತುಷೀಕರಣವು ಅನ್ವಯವ್ಯತಿರೇಕದಿಂದ ಸಿದ್ಧವಾಗಿದೆ. ಆದರೆ 
ಅವಘಾತದಿಂದಲೇ ವಿತುಷೀಕರಣವನ್ನು ಮಾಡಬೇಕು ಎಂದು ನಿಯಮವನ್ನು 
ಹೇಳಲಾಗಿದೆ. ಇದು ಅಪ್ರಾಪವಾದ ಅಂಶದ ಪೂರಕವಾಗಿದೆ. ವಿತುಷೀಕರಣವು 
ಅನೇಕ ಉಪಾಯಗಳಿಂದ ಸಾಧ್ಯವಾಗಿದೆ. ಅದರಲ್ಲಿ ಅವಘಾತವೂ ಒಂದು. ಈ 
ಅವಘಾತವನ್ನು ಬಿಟ್ಟು ಉಪಾಯಾಂತರವನ್ನು ಸ್ವೀಕರಿಸಲು ಆರಂಭಿಸಿದಾಗ 
ಅವಘಾತವು ಅಪ್ರಾಪವಾಗುವುದು. ಈ ಅಪ್ರಾಪವಾದುದರ ವಿಧಾನರೂಪವಾದ 
"ಅಪ್ರಾಪ್ತಾಂಶದ ಪೂರಣವೇ ಈ ವಿಧಿಯಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ 
ನಿಯಮವಿಧಿಯಲ್ಲಿ ಅಪ್ರಾಪಾಂಶದ ಪೂರಣವನ್ನು ಮಾಡಬೇಕು ಎಂಬ ' 
ನಿಯಮವೇ ವಾಕ್ಯಾರ್ಥವು ಪಾಕ್ಷಿಕವಾಗಿ ಬಾರದೇ ಇದ್ದ ಅವಘಾತದ ವಿಧಾನವು 
ಎಂದು ಅಭಿಪ್ರಾಯವು. 


75) ಪರಿಸಂಖ್ಯಾವಿಧಿಯು 

ಎರಡು ಕಾರ್ಯಗಳು ಒಟ್ಟಿಗೇ ಬಂದಾಗ ಅದರಲ್ಲಿ ಒಂದರ ವ್ಯಾವೃತ್ತಿಯನ್ನು 
ಮಾಡುವ ವಿಧಿಯು ಪರಿಸಂಖ್ಯಾ ವಿಧಿಯು ಉದಾಹರಣೆ. "ಪಂಚ ಪಂಚನಖಾಃ 
ಭಕ್ಟ್ಯಾಃ' (ಕಿ.ಕಾಂ.2.30) ಐದು ಉಗುರುಗಳಿರುವ ಐದರ ಭಕ್ಷಣೆಯನ್ನು 
ಮಾಡಬೇಕು. ಈ ವಾಕ್ಕವು ಪಂಚಪಂಚನಖ ಭಕ್ಷಣವನ್ನು ವಿಧಾನ ಮಾಡುವುದಿಲ್ಲ 
ಏಕೆಂದರೆ ಅದು ರಾಗತಃ ಪ್ರಾಪವಾಗಿದೆ, ಎಂದರೆ ಮನುಷ್ಯನ ಭಕ್ಷಣ ಮಾಡುವ 
ಇಚ್ಛೆಯಿಂದಲೇ ಪ್ರಾಪ್ತವಾಗಿದೆ. ಇದು ನಿಯಮವಿಧಿಯೂ ಅಲ್ಲ ಪಂಚಪಂಚ- 
ನಖಭಕ್ಷಂ, ಪಂಚೇತರಪಂ ಚ ನಖಭಕ್ಷಣ ಇವು ಒಟ್ಟಿಗೇ ಪ್ರಾಪವಾಗಿದೆ. ಇವುಗಳ 
ಪಾಕ್ಷಿಕವಾದ ಅಪ್ರಾಪ್ತಿಯು ಇರುವುದಿಲ್ಲ. ಆದ್ದರಿಂದ ಇಲ್ಲಿ ಪಂಚಪಂಚೆ- 
ನಖವಲ್ಲದವುಗಳ ಭಕ್ಷಣದ ನಿವೃತ್ತಿಯನ್ನೇ ಹೇಳಲಾಗಿದೆ. ಆದ್ದರಿಂದ ಇದು 
ಪರಿಸಂಖ್ಯಾವಿಧಿಯು. 


76) ಪರಿಸಂಖ್ಯಾವಿಧಿಯು ಎರಡು ವಿಧ. 

ಪರಿಸಂಖ್ಯಾವಿಧಿಯು ಶೈೌತೀ, ಲಾಕ್ಷಣಿಕೀ ಎಂದು ಎರಡು ವಿಧವಾಗಿದೆ. "ಅತ್ರ 
ಹಿ ಏವ ಅವಯಂತಿ' (10.4.2122) ಇದು ಶ್ರೌತೀ ಪರಿಸಂಖ್ಯೆಯ 
ಉದಾಹರಣೆಯು ಇಲ್ಲಿ "ಏವಕಾರದಿಂದ ಪವಮಾನ ಸ್ತೋತ್ರವನ್ನು ಬಿಟ್ಟು ಇತರ 
ಸ್ತೋತ್ರಗಳ ವ್ಯವೃತ್ತಿಯನ್ನು ಹೇಳಲಾಗಿದೆ. ಪಂಚಪಂಚನಖಾಃ ಭಕ್ಬ್ಯಾಃ 


ಕನ್ನಡ ಅನುವಾದ 25 


ಎಂಬುದು ಲಾಕ್ಷಣೀಃ ಪರಿಸಂಖ್ಯಾ. ಇಲ್ಲಿ ಇತರ ನಿವೃತಿವಾಚಕವಾದ 


ಪದವಿರುವುದಿಲ್ಲ ಈ ಪರಿಸಂಖ್ಯಾವಿಧಿಯು ಮೂರು ದೋಷಗಳುಳ್ಳದ್ದಾಗಿದೆ. 
77) ಪರಿಸಂಖ್ಯಾವಿಧಿಯ ಮೂರು ದೋಷಗಳು. 

() ಶ್ರುತಹಾನಿ ( ಅಶ್ರುತಕಲ್ಪನೆಯು (iii) ಪ್ರಾಪವಾದುದರ ಬಾಧೆಯು. 
ಇದನ್ನು ಈ ಕೆಳಗಿನಂತೆ ಹೇಳಿದೆ- 


ಶ್ರುತಾರ್ಥಸ್ಯ ಪರಿತ್ಯಾಗಾದಶ್ರುತಾರ್ಥಸ್ಯ ಕಲ್ಪನಾತ್‌ । 
ಪ್ರಾಪಸ್ತ್ಯ ಬಾಧಾದಿತ್ಕೇವಂ ಪರಿಸಂಖ್ಕಾ ತ್ರಿದೂಷಣಾ ॥ 
ಮುರಿ 2 ಪ 


ಶ್ರುತವಾದ ಎಂದರೆ ವಿಧಿವಾಕ್ಯದಲ್ಲಿ ಹೇಳಲಾದ ಪಂಚಪಂಚನಖ ಭಕ್ಷಣವನ್ನು 
ಕೈಬಿಡಲಾಗಿದೆ. ಹೇಳದಿರುವ ಪಂಚಪಂಚನಖವಿಲ್ಲದವುಗಳ ಭಕ್ಷಣದ ನಿವೃತಿ- 
ಯನ್ನು ಕಲಿಸಲಾಗಿದೆ. ಪ್ರಾಪ್ತವಾದ ಪಂಚಪಂಚನಖಗಳಿಲ್ಲದವುಗಳ ಭಕ್ಷಣದ 
ಬಾಧವನ್ನು ಮಾಡಲಾಗಿದೆ. ಈ ಮೂರೂ ದೋಷಗಳಲ್ಲಿ ಎರಡು ದೋಷಗಳ 
ಶಬ್ದನಿಷ್ಠ- ವಾದುವು. ಪ್ರಾಪಬಾಧವು ಅರ್ಥನಿಷ್ಠವಾದುದು. 


78) ಕೆಲವು ಮಂತ್ರಗಳ ಉಚ್ಚಾರಣೆಯು ಅದೃಷ್ಟಾರ್ಥವಾಗಿದೆ. 


'. ನಾಮಧೇಯ ಪರಿಚ್ಚೇದ 


79) ನಾಮಧೇಯಗಳು ವಧೇಯವಾದ ಅರ್ಥದ ಅವಚ್ಛೇದಕವಾಗಿ 
ಪ್ರಯೋಜನವುಳ್ಳವುಗಳಾಗಿವೆ.. ಉದಾಹರಣೆ-  "ಉದ್ದಿದಾ ಯಜೇತ 
ಪಶುಕಾಮಃ' ಎಂಬಲ್ಲಿ ಬಂದ ಉದ್ಬಿದ್‌ ಶಬ್ದವು ಯಾಗದ ನಾಮಧೇಯವಾಗಿದೆ. 
ಇದರಿಂದ ವಿಧೇಯಾರ್ಥದ ಪರಿಚ್ಛೇದವಾಗಿದೆ. ಈ ವಾಕ್ಯದಿಂದ ಅಪ್ರಾಪವಾದ 
ಫಲವನ್ನುದ್ದೇಶಿಸಿ ಯಾಗದ ವಿಧಾನವನ್ನು ಮಾಡಲಾಗಿದೆ. ಯಾಗಸಾಮಾನ್ಯದ 
ವಿಧಾನವನ್ನು ಮಾಡಲು ಬರುತ್ತಿಲ್ಲವಾದ್ದರಿಂದ ಯಾಗವಿಶೇಷವನ್ನು ವಿಧಿಸಲಾಗಿದೆ. 
ಈ ವಿಶೇಷಯಾಗವು ಯಾವುದೆಂದು ಕೇಳಿದರೆ ಉದ್ಬಿದ್‌ ಶಬ್ದದಿಂದ ಉದ್ಬಿದ್‌ 
ನಾಮಕವಾದ ಯಾಗವು ಎಂದು ತಿಳಿದುಬರುವುದು. "ಉದ್ದಿದಾ ಯಾಗೇನ' 
ಎಂದರೆ ಉದ್ದಿದ್‌ ನಾಮಕಯಜ್ಞದಿಂದ ಪಶುವನ್ನು ಪಡೆಯಬೇಕು ಎಂದು 
ಸಾಮಾನಾಧಿಕರಣ್ಯದಿಂದ ಉದ್ಭಿದ್‌ ಎಂಬ ನಾಮಧೇಯವು ಯಾಗದೊಡನೆ 
" ಅನ್ವಯಿಸುವುದು. 


26 A: 


80) ನಾಮಧೇಯದ ನಾಲ್ಕು ನಿಮಿತಗಳು. 
() ಮತ್ವರ್ಥಲಕ್ಷಣೆಯ ಭಯದಿಂದ (0 ವಾಕ್ಯಭೇದದ ಭಯದಿಂದ i 
ತತ್ನಖ್ಯಿಶಾಸ್ತದಿಂದ (iv) ತದ್ವ ಪದೇಶದಿಂದ. 


(i) ಮತ್ವರ್ಥಲಕ್ಷಣಾಭಯದಿಂದ ನಾಮಧೇಯವು "ಉದ್ದಿದಾ ಯ ಜೀತ 
ಪಶುಕಾಮಃ' ಎಂಬಲ್ಲಿ ಉದ್ದಿದ್‌ ಶಬ್ದವು ಮತ್ವರ್ಥಲಕ್ಷಣಾಭಯದಿಂದ ಯಾಗದ 
ನಾಮಧೇಯವೆಂದು ನಿರ್ಣಯಿಸಲಾಗಿದೆ. ಈ ವಾಕ್ಕದಿಂದ ಫಲವನ್ನುದ್ದೇಶಿಸಿ 
ಯಾಗವಿಧಾನವನ್ನೂ ಯಾಗವನ್ನುದ್ದೇಶಿಸಿ ಗುಣದ ವಿಧಾನವನ್ನೂ ಮಾಡಲು ' 
ಬರುವುದಿಲ್ಲ. ಹೀಗೆ ಮಾಡಿದರೆ ವಾಕ್ಕಭೇದವಾಗುವುದು. ಉದ್ಬಿದ್‌ ಶಬ್ದ 
ಗುಣಸಮರ್ಪಕ ಎಂದರೆ ಯಾಗವು ಪ್ರಾ ಪ್ರವಾಗದೇ ಇರುವುದರಿಂದ "ಗುಣಶಿಷ್ಠ- 
ಕರ್ಮದ ವಿಧಾನವನ್ನು ಜ.22. ಹೀಗೆ ಹೇಳಲು "ಉದ್ಭಿದ್ವತಾ 
ಯಾಗೇನ ಪಶುಂ ಭಾವಯೇತ್‌' ಉದ್ದಿದ್ರೂಪ ಗುಣವುಳ್ಳ ಯಾಗದಿಂದ 
ಪಶುವನ್ನು ಪಡೆಯಬೇಕು ಎಂದು ವಿಶಿಷ್ಟವಿಧಿಯನ್ನು ಮಾಡಿದರೆ ಮತ್ವರ್ಥಲಕ್ಷಣಾ 
ಮಾಡಬೇಕಾಗುವುದು. ಆದ್ದರಿಂದ ಉದ್ಭಿದ್‌ ಶಬ್ದವನ್ನು ಯಾಗದ ನಾಮಧೇಯ- 
ವೆಂದು ತೆಗೆದುಕೊಳ್ಳಬೇಕು. | 


(1) ವಾಕ್ಕಭೇದಭಯಾತ್‌ ನಾಮಧೇಯತ್ವಂ 
ವಾಕ್ಕಭೇದದ ಭಯದಿಂದ ನಾಮಧೇಯತ್ವವು. 


"ಚಿತ್ರಯಾ ಯಜೀತ ಪಶುಕಾಮಃ' (ತೈ.ಸಂ.2.4.6.1) ಎಂಬಲ್ಲಿ ವಾಕ್ಕಭೇದ 
ಭಯದಿಂದ ಚಿತ್ರಾಶಬ್ದವು ಕರ್ಮನಾಮಧೇಯವೆಂದು ನಿರ್ಧರಿಸಲಾಗಿದೆ. ಇಲ್ಲಿ 
ಗುಣವಿಶಿಷ್ಟವಾದ ಯಾಗದ ವಿಧಾನವನ್ನು ಮಾಡಲು ಬರುವುದಿಲ್ಲ, "ದಧಿ, ಮಧು, 
ಪಯಃ, ಫೃತ 0, ಧಾನಾ, ಉದಕಂ, ಸಾ ಪ್ರಾಜಾಪತ್ಯಂ ಎಂಬ ವಾಕ್ಕ ದಿಂದ 
ಗುಣಗಳು ಪ ಪ )ತ್ಯೇಕವಾಗಿ ವಿಹಿತವಾದ್ದರಿಂದ ಗುಣವಿಶಿಷ್ಟವಾದ ಯಾಗದ ವಿಧಾನ- 
ವನ್ನು ಇಲ್ಲಿ ಮಾಡಲು ಬರುವುದಿಲ್ಲ ಅಲ್ಲದೆ ಯಾಗಕ್ಕೆ ಫಲಸಂಬಂಧ ಮತ್ತು 
ಗುಣಸಂಬಂಧದ ವಿಧಾನವನ್ನು ಮಾಡಿದರೆ ವಾಕ್ಯಭೇದವುಂಟಾಗುವುದು. 
ಆದ್ದರಿಂದ ಚಿತ್ರಾಶಬ್ದವು ಕರ್ಮನಾಮಧೇಯವು. ಇದು ಕರ್ಮನಾಮಧೇಯ- 
ವೆಂದು ಹೇಳಿದರೆ "“ಚಿತ್ರಾಯಾಗೇನ ಪಶುಂ ಭಾವಯೇತ್‌'' ಎಂದು 
ಸಾಮಾನಾಧಿಕರಣ್ಯದಿಂದ ಅನ್ವಯವಾಗುವುದರಿಂದ ವಾಕ್ಕಭೇದವು ಪ್ರಸಕ- 
ವಾಗುವುದಿಲ್ಲ. ಈ ಇಷ್ಟಿಗೆ ಅನೇಕ ದ್ರವ್ಯಗಳಿರುವುದರಿಂದ ಚಿತಾ ್ರಿಶಬ್ದವಾಚ್ಯತ್ವವು 
ಉಚಿತವಾಗಿರುವುದು. 


ಕನ್ನಡ ಅನುವಾದ 27 


(11) ತತ್ವಖ್ಯಶಾಸ್ಪದಿಂದ ನಾಮಧೇಯತ್ವವು. 

"ಅಗ್ನಿಹೋತ್ರಂ ಜುಹೋತಿ' (ಮೈ.ಸಂ.1.8.6) ಎಂಬಲ್ಲಿ ಅಗ್ನಿಹೋತ್ರಶಬ್ದವು 
ತತ್ಯಖ್ಯಶಾಸ್ತದಿಂದ ಕರ್ಮದ ನಾಮಧೇಯ ಎಂದು ನಿರ್ಧರಿಸಲಾಗಿದೆ. 
ತತ್ಯಬ್ಯಶಾಸ್ತ್ರದ ಅರ್ಥವು ಹೀಗಿದೆ. ಆ ಗುಣವನ್ನು ದೊರಕಿಸಿಕೊಡುವ ಇನ್ನೊಂದು 
ಶಾಸ್ತ್ರವಿದೆ. ಆದ್ದರಿಂದ ಅಗ್ನಿಹೋತ್ರ ಶಬ್ದವು ಕರ್ಮನಾಮಧೇಯವು. ಇದು 
ಗುಣವಿಧಿಯಾಗಲಿ ಎಂಬ ಆಕ್ಷೇಪವು ಸರಿಯಲ್ಲ. "ಅಗ್ನೌ ಹೋತ್ರಂ ಅಸ್ಟಿನ್‌' 
ಎಬ ಸಪ್ತಮೀ ಸಮಾಸವನ್ನು ಆಶ್ರಯಿಸಿದರೆ ಅಗ್ನಿರೂಪಗುಣವನ್ನು ಹೋಮಕ್ಕೆ 
ಆರಾರವಾಗಿ ವಿಧಿಸಲಾಗಿದೆ ಎನ್ನಬೇಕಾಗುವುದು. ಆದರೆ "ಯದಾಹವನೀಯೇ 
ಜಹೋತಿ' ಎಂಬ ವಾಕ್ಕದಿಂದಲೇ ಅಗ್ನಿಯು ಪ್ರಾಪವಾದ್ದರಿಂದ ಅದರ 
ವಿಧಾನವನ್ನು ಮಾಡುವುದು ನಿರರ್ಥಕ. "ಅಗ್ನಯೇ ಹೋತ್ರಂ' ಚತುರ್ಥೀ 
ಸಪಾಸವನ್ನಾಶ್ರಯಿಸಿ ಅಗ್ನಿದೇವತಾರೂಪಗುಣವು ಈ ವಾಕ್ಯದಿಂದ ವಿಧಿಸಲ್ಪಟ್ಟಿದೆ 
ಎನ್ನುವುದೂ ಸರಿಯಲ್ಲ, ಶಾಸ್ತ್ರಾಂತರದಿಂದ ಅಗ್ನಿದೇವತೆ ಪ್ರಾಪವಾಗಿದೆ. ಪ್ಯೂ 
ಶಪ್ಪಾಂತರವು ಯಾವುದೆಂದರೆ "ಯದಗ್ಗಯೇ ಪ್ರಜಾಪತಯೇ ಚೆ ಸಾಯಂ 
ಜಹೋತಿ' (ಮೈ.ಸಂ.1.8.7) ಎಂದೂ ಕೆಲವರು ಹೇಳುವರು. ಇನ್ನು ಕೆಲವರು 
"ಅಗ್ಲಿರ್‌ ಜ್ಯೋತಿಃ ಜ್ಯೋತಿರಗ್ನಿಸ್ವಾಹಾ' (ಮೈ.ಸಂ.1.6.10) ಎಂಬ ಮಂತ್ರ- 
ರ್ವಾವೇ ಅಗ್ನಿರೂಪದೇವತೆಗೆ ಪ್ರಾಪಕವಾಗಿದೆ ಎಂದು ಹೇಳುವುದು. ಮಂತ್ರ- 
ವರ್ಣದಿಂದ ಅಗ್ನಿದೇವತೆಯನ್ನು ಸ್ವೀಕರಿಸಿದರೆ ಪ್ರಜಾಪತಿ ದೇವತೆಗೆ ಬಾಧ 
ಒರುವುದು ಎಂಬುದು ಸರಿಯಲ್ಲ. ಮಂತ್ರವರ್ಣವು ಚತುರ್ಥೀ ವಿಭಕಿಗಿಂತ 
ಬರ್ಬಲವಾಗಿರುವುದು. ಈ ವಿಷಯದಲ್ಲಿ ತಂತ್ರವಾರ್ತಿಕದಲ್ಲಿ ಹೀಗೆ ಹೇಳಿದೆ. 


ತದ್ದಿತ್ರೇನ ಚತುರ್ಥ್ಯಾವಾ ಮಂತ್ರವರ್ಣೇನ ವಾ ಪುನಃ । 
ದೇವತಾಯಾಃ ಏಧಿಃಸತ್ರ ದುರ್ಬಲಂತು ಪರಂಪರಂ ॥ (ತಂ.ವಾ.2.2.23) 


ಇವುಗಳಲ್ಲಿ ನಂತರ ಬಂದುದು ಹಿಂದಿನಕ್ಕಿಂತ ದುರ್ಬಲವಾದುದು ಎಂಬ 
ನಾದವು ಸರಿಯಲ್ಲ "ಯದಗ್ನಯೇ ಪ್ರಜಾಪತಯೇ ಚ ಸಾಯಂ ಜುಹೋತಿ' 
ಎಂಬಲ್ಲಿ ಕೇವಲ ಪ್ರಜಾಪತಿಯ ವಿಧಾನವನ್ನು ಮಾಡಿಲ್ಲ ಆದರೆ ಮಂತ್ರವರ್ಣ- 
ಪ್ರಾಪ್ತವಾದ ಅಗ್ನಿಯ ಅನುವಾದ ಮಾಡಿ ಅದರಿಂದ ಸಮುಚ್ಛಿಕವಾದ 
ಪ್ರಜಾಪತಿಯ ವಿಧಾನವನ್ನು ಮಾಡಲಾಗಿದೆ. ಆದ್ದರಿಂದ ಬಾಧವಿಲ್ಲ ಕೇವಲ 
ಪ್ರಜಾಪತಿಯ ವಿಧಾನವನ್ನು ಮಾಡಲಾಗಿಲ್ಲ ಇಲ್ಲಿ ಸಮುಚ್ಚಿತವಾದ ಉಭಯ 
ವಿಧಾನವನ್ನು ಮಾಡಿದೆ ಎಂದು ಏಕೆ ಹೇಳಬಾರದು ಎನ್ನುವುದು ಸರಿಯಲ್ಲ, 
ಸಮುಚ್ಚಿತವಾದ ಉಭಯವಿಧಾನವನ್ನು ಮಾಡುವುದಕ್ಕಿಂತ ಬೇರೆ ರೀತಿಯಿಂದ 


28 A: 


ಪುವಾದ ಅಗ್ನಿಯ ಅನುವಾದಮಾಡಿ ಅದರಿಂದ ಸಮುಚ್ಚಿತವಾದ ಪ ಪ್ರಜಾಪತಿ 
ಮಾತೆ ದ ವಿಧಾನವನ್ನು ಮಾಡಿದರೆ ಲಾಭವಾಗುವುದು. ಪ ಪ್ರಯಾಜಗಳಲ್ಲಿ 
ಸಮಿಧಾದಿ ದೇವತೆಗಳು "ಸಮಿಧೋ ಅಗ್ನಿ ಅಜಸೇವ್ವಂತು' ಎಂದು 
(ತೈ.ಬ್ರಾ.3.5.5. ಸ) ಇತ್ಯಾದಿ ಮಂತ ವರ್ಣಗಳಿಂದ ಪ್ರಾ ಪವಾಗಿವೆ. "ಸಮಿಧೋ 
ಯಜತಿ' (ತೈ.ಸಂ.2.6.1. 1) ಇತ್ಯಾದಿಗಳಲ್ಲಿ ವ ಸಮಿಧಾದಿ ಶಬ್ದಗಳ 
ತತ್ಯಬ್ಯಿನ್ಯಾ ಯದಿಂದ ಕರ್ಮನಾಮಧೇಯಗಳು. 


(೪) ತದ್ವ್ಯಪದೇಶದಿಂದ ಕರ್ಮನಾಮಧೇಯತ್ವವು. 

ತದ್ವ ಪದೇಶವೆಂದರೆ ಅದರಿಂದ ಉಪಮಾನವನ್ನು ಕೊಟ್ಟಿರುವುದು. 
ಶ್ರೀನೇನ ಅಭಿಚರನ್‌. ಯಜೇತ' (ಷ.ಬ್ರಾ.3. 8.2) (ಆಶ್ರಾ ಸೂ.22.4.16) 
ಎಂಬಲ್ಲಿ ಶ್ಯೇನಶಬ್ದವು ತದ್ವ್ಯಪದೇಶಾತ್‌ ಎಂದರೆ ಅದನ್ನೇ ಉಪಮಾನವಗಿ 
ಕೊಟ್ಟಿರುವುದರಿಂದ ಸವಾರ ಯಾವುದು ವಿಧೇಯವಾಗಿದೆಯೋ 
ಅದರ ಸ್ತುತಿಯನ್ನು ಮಾಡಲಾಗುತ್ತದೆ. ಇಲ್ಲಿ ಶ್ಯೇನವು ವಿಧೇಯವಾಗಿದ್ದರೆ 
ಅರ್ಥವಾದದಿಂದ ಅದರ ಸ್ತುತಿಯನ್ನು ಮಾಡಬೇಕಾಗಿತ್ತು ಆದರೆ "ಯಥಾ ವ್ಯೆ 
ಶ್ವೇನಃ ನಿಕೃತ್ಯ ಆದತ್ತೇ ಏವಮಯಂ ದ್ವಿಷಂತಂ ಭ್ರಾತ್ರವ್ವಂ ನಿಕೃತ್ಯಾದತ್ರ),' 
(ಷ.ಬ್ರಾ.3.8.3) ಶ್ಯೇನ ಪಕ್ಷಿಯು ಕೆಳಗೆ ಹಾರಿ ತೆಗೆದುಕೊಳ್ಳುವಂತೆ ದ್ವೇಷ 
ಮಾಡುವ ಶತ್ರುವನ್ನು ಅವನ ಮೈಮೇಲೆ ಬಿದ್ದು ತೆಗೆದುಕೊಳ್ಳುತಾನೆ. ಈ 
ಅರ್ಥವಾದದಿಂದ “ಶ್ಯೇನದ ಸ್ತೋತ್ರವನ್ನು ಮಾಡಲು ಬರುವುದಿಲ್ಲ. ಶ್ಯೇನನ 
ಉಪಮಾನವನ್ನು ಕೊಟ್ಟು ಬೇರೊಂದರ ಸ್ತುತಿಯನ್ನು ಮಾಡಲಾಗಿದೆ. ಶ್ಯೇನನ 
ಉಪಮಾನದಿಂದ ಶ್ಯೇನದ ಸ್ತೋತ್ರವನ್ನೇ ಮಾಡಲು ಬರುವುದ್ದಿ 
ಉಪಮಾನೋಪಮೇಯ ಭಾವವು ಭಿನ್ನನಿಷ್ಠವಾಗಿರಬೇಕು. ಈ ವಾಕ್ಯದಿಂದ ಶ್ಯೇನ 
ಸಂಜ್ಲಕಯಾಗದ ವಿಧಾನವನ್ನು ಮಾಡಲಾಗಿದೆ ಎಂದರೆ ಈ ಇ ಸುತಿಯನ್ನ 
ಮಾಡುವುದು ಶಕ್ಕವಾಗುತದೆ. "ಆದ್ದರಿಂದ ಶ್ಯೇನ ಶಬ್ದವು ಶ್ವೇನದ ಉಪಮಾನವನ, 
ಕೊಟ್ಟಿರುವುದರಿಂದ ಕರ್ಮದ 


(೪) ಉತ್ತತ್ತಿ ಶಿಷ್ಟಗುಣ ಪ್ರಬಲವಾಗಿರುವುದರಿಂದ ಕರ್ಮದ ನಾಮಧೇಯವು 
ಮೇಲೆ ಹೇಳಿದ ನಾಮಧೇಯದ ನಾಲ್ಕು ನಿಮಿತ್ತಗಳಲ್ಲದೆ ಉತ್ಪತ್ತಿ ಶಿಷಗುಣವೂ 
ಕೂಡ ನಾಮಧೇಯದ ಐದನೆ ನಿಮಿತವಾಗಿದೆ ಎಂದು ಕೆಲವರು ಹೇಳುವರು. 
ಉದಾಹರಣೆಗೆ "ವೈಶ್ವ ದೇವೇನ ಯಜೀತ' (ತೈ.ಬ್ರಾ.1.4.10.1) ಎಂಬಲ್ಲಿಯ 
ವೈಶ್ವದೇವಪದವು ಕರ್ಮನಾಮಧೇಯವಾಗಿದೆ. ಇಲ್ಲಿ ಉತ್ಪತಿಶಿಷ್ಟವಾದ 


ಕನ್ನಡ ಅನುವಾದ 29 


ಅಗ್ನ್ಯಾದಿಗಳು. ಪ್ರಬಲವಾಗಿರುವುದರಿಂದ ವಿಶ್ವದೇವ ದೇವತೆಯನ್ನು 
ಗುಣವೆಂದು ಹೇಳಲು ಬರುವುದಿಲ್ಲ ಆದ್ದರಿಂದ ಅದು ಕರ್ಮದ 
ನಾಮಧೇಯವು. 


ವಸ್ತುತಃ ವಿಚಾರ ಮಾಡಿದರೆ ತತ್ವಖ್ಯಶಾಸ್ತದಿಂದಲೇ ಇದು ಕರ್ಮದ 
ನಾಮಧೇಯವಾಗುವುದು. ಪ್ರಕೃತಯಾಗದಲ್ಲಿ ವಿಶ್ವದೇವರೂಪಗುಣದ 
ಸಮರ್ಪಕವಾದ ಅರ್ಥವಾದ ರೂಪಶಾಸ್ಪವು ಇರುವುದು. “ಯದಶ್ವ ಎಶ್ವೇ 
ದೇವಾಃ ಸಮಯುಜಿಂತತ್‌ ವೈಶ್ವದೇವಸ್ಯ ವೈಶ್ವದೇವತ್ವಂ' (ತೈ.ಬ್ರಾ.1.4.10.5). 


(೪1) ನಿಷೇಧಪರಿಚ್ಛೇದ 


81) ನಿಷೇಧದ ಮೀಮಾಂಸೆಯು. 
ಪುರುಷನಿಗೆ ನಿವರ್ತನೆಯನ್ನು ಬೋಧಿಸುವ ವಾಕ್ಕವು "ನಿಷೇಧ ವಾಕ್ಕ.' 

ನಿಷೇಧವಾಕ್ಯವು ಅನರ್ಥ ಕಾರಣವಾಗುವ ಕ್‌ ನಿವೃತ್ತಿಯನ್ನು 
ಮಾಡುವ ಪ್ರಯೋಜನವುಳ್ಳವುಗಳಾಗಿವೆ. ವಿಧಿಯು ಪ ಶ್ರವರ್ತನೆಯನ್ನು ಬೋಧಿಸಿ. 
ಅದರ ಪ್ರವರ್ತಕತ್ವದ ನಿರ್ವಾಹಕ್ಕಾಗಿ ಜು ಯಾಗಾದಿಗಳ ಇ ಇಷ್ಟ- 
ಸಾಧನತ್ವ ವನ್ನು ತಿಳಿಸಿ ಅದರಲ್ಲಿ ಪ್ರವೃತ್ತಿಯನ್ನುಂಟುಮಾಡುವಂತೆ "ನ ಕಲಂ ಜಂ 
ಭಕ್ಷಯೇತ್‌' ಇತ್ಯಾದಿಯಾದ ನಿಷೇಧವಾಕ್ಯಗಳು ನಿವರ್ತನೆಯನ್ನು ಪ್ರತಿಪಾದಿಸಿ ತನ್ನ 
ನಿವರ್ತಕತ್ವದ ನಿರ್ವಾಹಕ್ಕಾಗಿ ನಿಷೇಧ್ವವಾದ ಕಳಂಜ ಭಕ್ಷಣದ ಅನಿಷ್ಠ- 
ಸಾಧನತ್ವ ವನ್ನು ತಿಳಿಸಿ ನ ಪುರುಷ ನ ನವೃತ್ತಿಯನ್ನುಂಟುಮಾಡುತ್ತದೆ. 


83) "ನಇಗ್‌' ಶಬ್ದದ ಸ್ವಭಾವನಿರೂಪಣೆಯು. 


ಹತ್ತಿರದಲ್ಲಿದ್ದ ಪದಾರ್ಥಕ್ಕೆ ವಿರೋಧಿಯಾದದ್ದನ್ನು ತಿಳಿಸುವುದು ನ್‌ ಪ 
ಸ್ನ ಸ್ವಭಾವವು. ಉದಾಹರಣೆಗೆ. "ಘಟೋನಾಸಿ' ಎಂಬಲ್ಲಿ ಅಸ್ತ ಶಬ್ದದೊಡನೆ KE 
ನರ್‌ ಪದವು ಘಟದ ಅಸಿತ್ರಕ್ಕೆ ವಿರೋಧಿಯಾದ ಘಟದ ನಾಸಿತ್ತ ವನ್ನು 
ಬೋಧಿಸುವುದು ಪ್ರಕೃತದಲ್ಲಿ ಚ ಹತಿರದಲ್ಲಿ ಬಂದ ನಇ ಪದವು ನಜ್‌ದ 
ಅರ್ಥವಾದ ಪ್ರವರ್ತನೆಗೆ ವಿರೋಧಿಯಾದ ನಿವರ್ತನೆಯನ್ನು ಬೋಧಿಸುವುದು. 
ವಿಧಿವಾಕ್ಕದ ಶ್ರವಣ ಮಾಡಿದಾಗ "ಇವನು ನನಗೆ ಪ್ರವರ್ತನೆಯನ್ನು ಬೋಧಿಸು- 
ತ್ತಾನೆ' ಎಂದು ಪ್ರವರ್ತನೆಯ ಪ್ರತೀತಿಯಾದಂತೆ ನಿಷೇಧವಾಕ್ಯವನ್ನು ಶ್ರವಣ 
ಮಾಡಿದಾಗ ಇವನು ನನಗೆ ನಿವರ್ತನೆಯನ್ನು ಬೋಧಿಸುತಿದ್ದಾನೆ ಎಂದು ನಿವೃತಿಗೆ 
ಅನುಕೂಲವಾದ ವ್ಯಾಪಾರರೂಪವಾದ ನಿವರ್ತನೆಯ ಪ್ರತೀತಿಯಾಗುವುದು. 
ಆದ್ದರಿಂದ ನಿಷೇಧವಾಕ್ಯದ ಸ್ಥಳದಲ್ಲಿ ನಿವರ್ತನೆಯೇ ವಾಕ್ಯಾರ್ಥವು. ನಇರ್ಥವು 


28 


WA: 


ಟ್ರಿ 


ಪ,ತ್ವಯಾರ್ಥದೊಡನೆ ಅನ್ವಯವಾಗಲು ಎರಡು ವಿಧವಾದ ಬಾಧಕಗಳು. 
ಪ್ರಶ್ತಯಾರ್ಥವು ನಣರ್ಥದೊಡನೆ ಅನ್ವಯವಾಗಲು ಬಾಧಕವುಂಟಾದಾಗ 
ಧಾತ್ವ ರ್ಥದೊಡನೆ ಅದರ ಅನ್ವಯವಾಗುವುದು. ಈ ಬಾಧಕವು ಎರಡು ವಧ. 
() ತಸ ವ್ರತಂ' ಎಂದು ಉಪಕ್ರಮವಿರುವುದು. (॥ ಏಕಲ್ಪದ ಪ್ರಸಂಗ 
ಬರುವುದು. ಮೊದಲನೆಯದಕ್ಕೆ 'ನೇಕ್ಷೇ ತೋದ್ಯಂತಂ ಆದಿತ್ವಂ' (ಮ.ಸ್ಟೃ.4.37) 
ಎಂಬುದು "ತಸ್ಕತ್ರತಂ' ಎಂದು ಉಪಕ್ರಮಮಾಡಿ ಈ ವಾಕ್ಕವನ್ನು ಹೇಳಲಾಗಿದೆ. 


ಆದ್ದರಿಂದ ಇಲ್ಲಿ ಪರ್ಯದಾಸದ ಆಶ್ರಯಣವು ಇರುವುದು. ವ್ರತಶಬ್ದವು 
ಕರ್ತವ್ವದ ಅರ್ಥದಲ್ಲಿ ರೂಢವಾಗಿರುವುದು. ಇದು ಸ್ನಾತಕನ ವ್ರತದೆ 
ಕರ್ತವ್ಯಗಳೆ ಉಪಕ್ರಮವಾಗಿದೆ. ಈ ಕರ್ತವ್ಯ ಯಾವುದು ಎಂಬ ಆಕಾಂಕ್ಷೆ- 
ಯುಂಟಾದಾಗ "ನೇಕ್ಷೇತೋದ್ಯಂತಂ' ಇತ್ಯಾದಿ ವಾಕ್ಕದಿಂದ ಕರ್ತವ್ಯವಾದ ವಿಷಯ 
ಗಳ ಪ್ರತಿಪಾದನೆಯನ್ನೇ ಮಾಡಬೇಕು. ಇಲ್ಲವಾದರೆ ಪೂರ್ಮೋತರವಾಕ್ಕಗಳಿಗೆ 
ಏಕವಾಕೃತ್ವವು ಬರುವುದಿಲ್ಲ ಇಲ್ಲಿ ನಣಾರ್ಥದ ಅನ್ವಯವು ಪ್ರತ್ಯಯಾರ್ಥ- 
ದೊಡನೆ ಆಗುವುದಿಲ್ಲ ಹಾಗೆ ಮಾಡಿದರೆ ಕರ್ತವ್ಯಾರ್ಥದ ಬೋಧವು 
ಬರುವುದಿಲ್ಲ ವಿಧ್ವರ್ಥವಾದ, ಪ್ರವರ್ತನಕ್ಕೆ ವಿರೋಧಿಯಾದ ನಿವರ್ತನೆಯ 
ಬೋಧನೆ ಪ್ರತ್ಯಯಾರ್ಥದೊಡನೆ ಅನ್ವಯಿಸಿದ ನಕ್ಕೆ ಆಗುವುದು. ಇದಕ್ಕೆ 
ಕರ್ತವ್ಯಾರ್ಥತ್ವವಿಲ್ಲ ಆದ್ದರಿಂದ ನೇಕ್ಷೇತ ಎಂಬಲ್ಲಿ ನ್‌ಪದದಿಂದ ಧಾತ್ವರ್ಥಕ್ಕೆ 
ವಿರೋಧಿಯಾದ ಅನೀಕ್ಷಾ ಸಂಕಲ್ಪವೇ ಲಕ್ಷಣಾದಿಂದ ಪ್ರತಿಪಾದಕವಾಗುತದೆ. 
ಹಾಗೂ ಇದರ ಕರ್ತವೃತ್ವವು ಸಂಭಾವಿಸುತ್ತದೆ. 
85) ಪರ್ಯುದಾಸ ಪಕ್ಷದಲ್ಲಿ ನೇಕ್ಷೇತ ಎಂಬುದರ ವಾಕ್ಯಾರ್ಥವು. 

ಆದಿತ್ಯ ವಿಷಯಕವಾದ ಅನೀಕ್ಷಾ ಸಂಕಲ್ಪದಿಂದ ಪಡೆಯಬೇಕು ಎಂದು 
ವಾಕ್ಯಾರ್ಥವು. ಇಲ್ಲಿ ಭಾವದ ಆಕಾಂಕ್ಷೆಯನ್ನು ಮಾಡಿದಾಗ "ಏತಾವತಾಃ ಯೇನ ಸಾ 
ವಿಯುಕ್ರೇ ಭವತಿ' ಎಂಬ ವಾಕ್ಕಶೇಷದಿಂದ ತಿಳಿದುಬರುವ ಪಾಪಕ್ಷಯವು 
ಭಾವ್ಯವಾಗಿ ಅನ್ವಯಿಸುವುದು. ಇದರಿಂದ ಪೂರ್ವೋತ್ತರ ವಾಕ್ಯಗಳಿಗೆ ಏಕ- 
ವಕ್ಕತ್ವವು ಬರುವುದು. ಇಲ್ಲಿ ಧಾತ್ವರ್ಥಕ್ಕೆ ವಿರೋಧಿಯಾದ ಪದರ್ಥಾಂತರ- 
ಗಳನ್ನು ಹೇಳಲು ಬರುವುದರಿಂದ ಅನೀಕ್ಷಣ ಸಂಕಲ್ಪವೇ ಭಾವನೆಯೊಡನೆ 
ಅನ್ವಯವಾಗುವುದು ಎಂದು ಹೇಳುವುದು ಸರಿಯಲ್ಲ ಅದಕ್ಕೆ ಕರ್ತವ್ಯತೆ 
ಇಲ್ಲದಿರುವುದರಿಂದ ಅದು ಭಾವನೆಯ ಅನ್ವಯಕ್ಕೆ ಯೋಗ್ಯವಾಗಿಲ್ಲ. 


ಕನ್ನಡ ಅನುವಾದ 31 


86) ವಿಕಲ್ಪದ ಪ್ರಸಂಗ ಬಂದಾಗ ಪರ್ಯುದಾಸವನ್ನು ಆಶ್ರಯಿಸುವುದು. 

"ಯಜತಿಷು ಯೇ ಯಜಾಮಹಂ ಕರೋತಿ ನ ಅನುಯಾಜೇಷು' 
(ಆ.ಶ್ರೌ.ಸೂ. 24.13.5) ಎಂಬಲ್ಲಿ ವಿಕಲ್ಪದ ಪ್ರಸಂಗ ಬಂದಾಗ ಪರ್ಯುದಾಸದ 
ಆಶ್ರಯವನ್ನು ಮಾಡಲಾಗಿದೆ. ಈ ವಾಕ್ಕದಲ್ಲಿ ನಇರ್ಥದಲ್ಲಿ ಪ್ರತ್ಯಯಾರ್ಥದ 
ಅನ್ವಯವನ್ನು ಮಾಡಿದಾಗ ಅನುಯಾಜಗಳಲ್ಲಿ "ಯೇ ಯಜಾಮಹೇ' ಎಂಬ 
ಮಂತ್ರದ ಪ್ರತಿಷೇಧವಾಗುವುದು. ಅನುಯಾಜಗಳಲ್ಲಿ "ಯೇ ಯಜಾಮಹಂ ನ 
ಕುರ್ಯಾತ್‌' ಯೇ ಯಜಾಮಹಂ ಮಂತ್ರವನ್ನು ಹೇಳಬಾರದು. ಇದು 
ಪ್ರತಿಷೇಧವು ಪ್ರತಿಷೇಧವನ್ನು ಮಾಡಬೇಕಾದರೆ ಪ್ರಾಪಿಯು ಇರಬೇಕಾಗುವುದು. 
ಈ ಪ್ರಾಪ್ತಿಯನ್ನು "ಯಜತಿಷು ಯೇ ಯಜಾ ಮಹಂ ಕರೋತಿ' ಎಂಬ 
ಶಾಸ್ತದಿಂದಲೇ ಹೇಳಬೇಕು. ಶಾಸ್ತ್ರದಿಂದ ಪ್ರಾಪವಾದುದರ ಪ್ರತಿಷೇಧವನ್ನು 
ಹೇಳಿದರೆ ಏಕಲ್ಪವೇ ಆಗುವುದು ಬಾಧವಾಗುವುದಿಲ್ಲ ರಾಗಪ್ರಾಪವಾದುದರ 
ಪ್ರತಿಷೇಧವನ್ನು ಮಾಡಿದರಂತೆ ಶಾಸ್ತ್ರ ಪಾ ಿಪವಾದುದನ್ನು ಶಾಸ್ತ್ರಾಂತರದಿಂದ. ಬಾಥ 
ಮಾಡಲು ಬರುವುದಿಲ್ಲ "ಪದೇ ಜುಹೋತಿ' (ತೈ.ಸಂ.6.1.8.1) ಎಂಬ 
ವಿಶೇಷಶಾಸ್ತ್ರದಿಂದ "ಆಹವನೀಯೇ ಜುಹೋತಿ' (ಕೈ.ಬ್ರಾ.1.6.5.4) ಎಂಬ 
ಶಾಸ್ತ್ರದ ಬಾಧವಾಗುವಂತೆ "ನ ಅನ್‌ಯಾಜೇಷು' ಎಂಬುದರಿಂದ "ಯಜತಿಷು' 
ಸರಿಯಲ್ಲ ಪರಸರ ನಿರಪೇಕ್ಷವಾದ ಶಾಸ್ತ್ರಗಳಿಗೆ ಬಾಧ್ವ ಜಾಧಕ ಭಾವವು 
ಇರುವುದು. ಪದಶಾಸ್ತ್ರವು ತನ್ನ ಏಷಯವನ್ನು ವಿಧಾನ ಮಾಡಲು ಆಹವನೀಯ- 
ಶಾಸ್ತದ ಅಪೇಕ್ಷೆಯು ಇರುವುದಿಲ್ಲ. ಪ್ರಕೃತದಲ್ಲಿ ನಿಷೇಧಶಾಸ್ತ್ರವು ನಿಷೇಧ್ಯದ 
ಪ್ರಸಕಿಗಾಗಿ "ಯಜತಿಷು ಯೇ ಯಜಾಮಹಂ' ಎಂಬ ಶಾಸ್ತ್ರದ ಅಪೇಕ್ಷೆಯುಳ್ಳ- 
ದ್ಹಾಗಿರುವುದು. 


87) ಬಾಧವು ಆಗುವುದಿಲ್ಲ ಎಂಬುದರ ಉಪಸಂಹಾರವು. 

ಆದ್ದರಿಂದ ಶಾಸ್ತ್ರವಿಹಿತವಾದುದು ಶಾಸ್ಟ್ರಾಂತರದಿಂದ ಪ್ರತಿಷೇಧ ಮಾಡುವ 
ಸಂದರ್ಭ ಬಂದಾಗ ವಿಕಲ್ಲವೇ ಆಗುವುದು. ಹೀಗೆ ವಿಕಲ್ಲವನ್ನು ಮಾಡುವುದು 
ಸರಿಯಲ್ಲ ವಿಕಲ್ಪವನ್ನು ಮಾಡಿದರೆ ಶಾಸ್ತ್ರವು ಪಾಕ್ಷಿಕವಾಗಿ ಅಪ್ರಮಾಣವಾಗುವುದು. 
ಅನುಯಾಜಗಳಲ್ಲಿ "ಯೇ ಯಜಾಮಹಂ' ಎಂಬುದರ ಅನುಷ್ಠಾನ ಮಾಡಿದರೆ "ನ 
ಅನುಯಾಜೇಷು' ಎಂಬುದರ ಪ್ರಾಮಾಣ್ಯವು ಸಂಭವಿಸುವುದಿಲ್ಲ ಅಲ್ಲದೆ 
ವ್ರೀಹಿಯಾಗದ ಅನುಷ್ಠಾನವನ್ನು ಮಾಡಿದಾಗ ಯವಶಾಸ್ತ್ರದಂತೆ ಎರಡು 
(12.2.3.2) (10-15) ಅನಿಷ್ಟಗಳ ಕಲ್ಪನೆಯನ್ನು ಮಾಡುವ ಪ್ರಸಂಗ ಬರುವುದು. 
ಯಾಕೆಂದರೆ ವಿಧಿ ಮತ್ತುಪ್ರತಿಷೇಧ ಎರಡೂ ಕ್ರತ್ವರ್ಥವಾಗಿರುವುವು. ಆದ್ದರಿಂದ 


[21 


ಪ್ರತಿಷೇಧದ ಆಶ್ರಯಣವನ್ನು ಮಾಡಬಾರದು. ಆದರೆ ನ್‌ ಪದವನ್ನು 
ಅನ್ವಯ ಮಾಡಿ ಪರ್ಯುದಾಸವನ್ನೇ ಹೇಳಬೇಕು. ಹೀಗೆ 
ಯಾದ ವೃತಿರಿಕವಾದುವುಗಳಲ್ಲಿ "ಯಜತಿಷು ಯೇ ಯಜಾ- 
ಮಂತ್ರವನ್ನು ಹೇಳಬೇಕು ಎಂದು ಇಲ್ಲಿ ವಾಕ್ಯಾರ್ಥವು. ನ್‌ 
ಅನಯಾ ಎಂದು ಲಾಕ್ಷಣಿಕಾರ್ಥವು. ಹೀಗೆ ಮಾಡಿದರೆ ಏಕಲ್ಪದ 
ರುವುದಿಲ್ಲ. ಈ ವಾಕ್ಕದಲ್ಲಿ "ಯೇ ಯಜಾಮಹೇ' ಎಂದು ವಿಧಾನವನ್ನು 
ಯಜತಿಷು ಯೇ 'ಯಜಾ ಮಹಂ ಎಂಬುದರಿಂದಲೇ ಅದು 
ಗಿದೆ. ಆದರೆ ಸಾಮಾನ್ಯ ಶಾಸ್ತ್ರದಿಂದ ಪ್ರಾಪವಾದ "ಯೇ ಯಜಾಮಹೇ' 
ನ್ನ ಅನುವಾದ ಮಾಡಿ ಅದನ್ನು ಅನುಯಾಜವೃತ್ತರಿಕ್ತ ವಿಷಯವಾಗಿದೆ 
ಸಾನ ಮಾಡಲಾಗಿದೆ. ಯಜತಿಷು ಯೇ ಯಜಾಮಹಂ ಕರೋತಿ 
ದಕ್ಕೆ ಅನುಯಾಜವೃತಿರಿಕವಾದುವುಗಳಲ್ಲಿ ಎಂದು ಅಭಿಪ್ರಾಯವು. 


1 


೨ ತ 


ಚೆ 


ಹಾ 
ನುಯಾಜ 


ಡಿದರೆ 


(1 ೮ 


ತೆ 

ಕ್ರ 
ರ 
ಅಆ 


1 ಟ್ರಿ. ಇ ಗ. ಬ. 
ಜಿ ಸ bl 
3] ೪) 


El 
YC 


ಬಾ 


೪) ಶೆ 1) 
) 
9 


6) 


88) ಪರ್ಯುದಾಸ ಮತ್ತುಉಪಸಂಹಾರಗಳ ಭೇದದ ನಿರೂಪಣೆಯು 

ಸಾಮಾನೃಶಾಸ್ತ್ರದಿಂದ ಪ್ರಾಪವಾದದ್ದನ್ನು ವಿಶೇಷಶಾಸ್ತ್ರದಿಂದ ಸಂಕೋಚ 
ಮಾಡುವರೂಪದ ಉಪಸಂಹಾರಕ್ಕಿಂತ ಪರ್ಯುದಾಸವು ಭಿನ್ನವಗಲಾರದು 
ಎಂಬ ಆಕ್ಷೇಪವು ಸರಿಯಲ್ಲ. ಉಪಸಂಹಾರವು ಅಗತ್ಯಮಾತ್ರ ಸಂಕೋಚಾರ್ಥ- 
ವನ್ನು ಹೇಳುವುದು. ಉದಾಹರಣೆ- ರ ಕಾ 
(ತೈ. ಬ್ರಾ .3.3.8.6) ಎಂಬ ವಾಕ್ಕದಿಂದ ಸಾಮಾನ್ಯವಾಗಿ ಪ್ರಾಪ್ತವಾದ ಚತುರ್ಥಾ- 
ಕರಣವನ್ನು "ಆಗ್ನೇಯಂ ಚತುರ್ಧಾಕರೋತಿ' (ಆ.ಶ್ರೌ.ಸೂ. 3.3.2) ಎಂಬ 
ವಿಶೇಷಶಾಸ್ತ್ರದಿಂದ ಆಗ್ನೇಯ ಪುರೋಡಾಶಕ್ಕೆ ಮಾತ್ರ ಸಂಕುಚಿತಗೊಳಿಸಲಾಗಿದೆ. 
ಆದರೆ ಪರ್ಯುದಾಸದಲ್ಲಿ ತದನ್ಯ ಮಾತ್ರಕ್ಕೆ ದ ವಿಶೇಷವನ್ನು ಬಿಟ್ಟು 
ಇನ್ನುಳಿದ ಸಾಮಾನ್ಯಕ್ಕೆ ರ 


89) ವಿಕಲ್ಪದ ಪ್ರಸಕಿಯಿದ್ದರೂ ಪ್ರತಿಷೇಧದ ಆಶ್ರಯಣವನ್ನು ಮಾಡುವುದು. 
ಕೆಲವು ಕಡೆಗಳಲ್ಲಿ ವಿಕಲ್ಪದ ಪ್ರಸಕ್ತಿಯಿದ್ದರೂ ಬೇರೆ ಮಾರ್ಗವಿಲ್ಲದೆ 
ಪ್ರತಿಷೇಧವನ್ನು ಆಶ್ರಯಿಸಲಾಗುವುದು. ಉದಾ- "ನಾತಿರಾತ್ರೇ ಷೋಡಶನಂ 
ಹ್ಹಾತಿ' (ತೈ.ಸಂ.6.6.11.4). ಇಲ್ಲಿ "ಅತಿರಾತ್ರೇ ಷೋಡಶಿನಂ ಗೃಹ್ಗಾತಿ' ಎಂಬ: 
ಸ್ವದಿಂ ದಪ್ರಾ ಪನಾದ ಷೋಡಶಿ "ಗ್ರಹಣದ ಧು ಮಾಡಿದ್ದರಿಂದ ಎಕಲ್ಪದ 
ಸಕ್ತಿಯು ಬಂದಿದ್ದರೂ ಜಾ“ ಆಶ್ರಯಣವನ್ನು "ಮಾಡಲಾಗಿಲ್ಲ 
ದರೆ ಇಲ್ಲಿ ಪೋಡಶಿಪದಾರ್ಥಗಳೊಡನೆ ನ್‌ ಪದಾರ್ಥದ ಆನ್ವ ಯವನ್ನು 


[ae 


(EL ಷಿ Kl] 


೯ 
[eR 


ಕನ್ನಡ ಅನುವಾದ 33 


ಮಾಡಿದರೆ ಅತಿರಾತ್ರದಲ್ಲಿ 81 ವ್ಯತಿರಿಕವಾದುದನ್ನು ಗ್ರ ಗ್ರಹಣ ಮಾಡುತಾನೆ 
ಎಂದು ವಾಕಾ ರ್ಥವಾಗುವುದು. ಅದು ಸಂಭವಿಸುವುದಿಲ್ಲ. ತು ಅತಿರಾತ ದಲ್ಲಿ 
ಹೋಡೂಾ 2 ಗ್ರಸಣ ಮಾಡಬೇಕು ಎಂಬ ಪ್ರತ್ಯಕ್ಷಏಧಿಗೆ ವಿರುದ್ಧವಾಗುವುದು. 
ಇನ್ನು ಅತಿರಾತ್ರಪದಾರ್ಥದೊಡನೆ ಅನ್ವಯ ಮಾಡಿದರೆ ಅತಿರಾತ್ರ ವ್ಯತಿರಿಕ್ತ 
ವಾದದ್ದರಲ್ಲಿ ಷೋಡಶಿಯ ಗ್ರಹಣ ಮಾಡಬೇಕು ಎಂದು ವಾಕ್ಯಾರ್ಥ ಮಾಡಲೇ- 
ಬೇಕು. ಇದೂ ಸಂಭವಿಸುವುದಿಲ್ಲ. ಏಕೆಂದರೆ ಇದೂ ವಿಧಿಗೆ ವಿರುದ್ಧವಾದುದು. 
ಹೀಗೆ ಬೇರೆ ಮಾರ್ಗವಲ್ಲದಿರುವುದರಿಂದ ಶಾಸ್ತ್ರದಿಂದ ಪ್ರಾಪ್ತವಾದ ಷೋಡಶಿ- 
ಹಣದ ನಿಷೇಧವನ್ನೇ ಇಲ್ಲಿ ಮಾಡಲಾಗಿದೆ. ಹೀಗೆ ಮಾಡಿದರೆ ವಿಕಲ್ಪದ 
ಪ್ರಸಂಗ ಬರುವುದೆಂದು ಹೇಳಿದರೆ ಅದನ್ನು ಬೇರೆ ಮಾರ್ಗವಿಲ್ಲದಿರುವುದರಿಂದ 
ಆಶ್ರಯಿಸಲಾಗಿದೆ ಎಂದು ಹೇಳಲಾಗುವುದು. 


90) ವಿಕಲ್ಪ ಮಾಡಿದಾಗ ಪ್ರತಿಷಿದ್ಯಮಾನವಾಗುವುದು ಅನರ್ಥಕ್ಕೆ ಕಾರಣ- 
ವಾಗುವುದಿಲ್ಲ. 

ಏಕಲ್ಪಕ್ಕೆ ಆಪಾದಕವಾದ ಪ್ರತಿಷೇಧವನ್ನು ಮಾಡಿದರೂ ಪ್ರತಿಷಿಧ್ಯಮಾನ- 
ಸ ಅನರ್ಥಕ್ಕೆ ಕ ಕಾರಣವಾಗುವುದಿಲ್ಲ, ಏಕೆಂದರೆ ವಿಧಿ ಮತು ನಿಷೇಧ 
ಇವೆರಡೂ ಕ್ರತ್ವರ್ಥವಾಗಿವೆ. ವಿಕಲವಿಲ್ಲದೆ ರಾಗತಃ ಪ್ರಾಪವಾದುದರ 
ಪ್ರತಿಷೇಧವು ಎಲ್ಲಿ ಪುರುಷಾರ್ಥವಾಗಿದೆಯೋ ಅಲ್ಲಿ ಪ್ರತಿಷಿಧ್ಯ ಮಾನ- 
ವಾಗುವುದು ಅನರ್ಥಕ್ಕೆ ಕಾರಣವಾಗುವುದು. ಉದಾ- "ನ ಕಲಂಜಂ ಭಕ್ಷಯೇತ್‌' 
ಎಂಬಲ್ಲಿ ಹೇಳಿದ ಸಿ ಭಕ್ಷಣವು ಪುರುಷಾರ್ಥವಾಗಿದೆ. ಆದ್ದರಿಂದ ಇದು 
ಅನರ್ಥಹೇತುವಾಗಿದೆ. | 


'ದೀಕ್ಷಿಶೋ ನ ದದಾತಿ ನ ಜುಹೋತಿ' (ತೈ.ಸಂ.1.2.3), (ಮೈ.ಸಂ.3.6.5) 
ಇತ್ಯಾದಿಗಳಲ್ಲಿ ಶಾಸ್ತ್ರದಿಂದ ಪ್ರಾಪವಾದ ದಾನ ಹೋಮಾದಿಗಳ ನಿಷೇಧವನ್ನು 
ಮಾಡಿರುವುದರಿಂದ ಏಕಲ್ಪವು ಪ್ರಾಪವಾಗುವುದು ಎಂದು ಹೇಳುವುದು ಸರಿ- 
ಯಲ್ಲ. ಸ್ವತಃ ಪುರುಷಾರ್ಥ ಭೂತವಾದ ದಾನಹೋಮಾದಿಗಳ ನಿಷೇಧವು 
ಪುರುಷಾರ್ಥವಾಗದಿದ್ದರೂ "ನಿಷೇಧಿಸಲ್ಪಟ್ಟಿರುವುದರಿಂದ ಅನರ್ಥಕ್ಕೆ ಕಾರಣ- 
ವಾಗಿವೆ. ಕ್ರತುವಿನ ಸಮಯದಲ್ಲಿ 'ಸ್ವಸ್ತ್ರೀ ಗಮನಾದಿಗಳ ನಿಷೇಧವು ಕ್ರತ್ವರ್ಥ- 
ವಾದ್ದರಿಂದ ಅದು ಕ್ರತು ವೈಗುಣ್ಯ ಸಂಪಾದಕವಾಗಿದೆ. 


111 ಅರ್ಥವಾದ ಪರಿಚ್ಛೇದವು ಅರ್ಥವಾದ ಮೀಮಾಂಸಾ 
91) ಪ್ರಾಶಸ್ತ್ಯ ಅಥವಾ ನಿಂದೆಯನ್ನು ಹೇಳುವ ವಾಕ್ಯವು ಅರ್ಥವಾದವು- 


ಇ A: 


ಇದು ಲಕ್ಷಣಾದಿಂದ ಪ್ರಯೋಜನದ ಅರ್ಥವನ್ನು ಹೇಳುವುದು. ಅರ್ಥವಾದ 
ವಾಕ್ಸ್ಕವು ತನ್ನ ಸ್ವಾರ್ಥವನ್ನು ಪ್ರತಿಪಾದನೆ ಮಾಡುವುದರಿಂದ ಯಾವ 
ತತಾ ಇಲ್ಲ. ಆದ್ದರಿಂದ ವಿಧೇಯವಾದ ಪ್ರಾಶಸ್ತ್ಯ, ನಿಷೇದಧ್ವವಾದ 
ಂದಿತತ್ಸ ಇವುಗಳನ್ನು € ಲಕ್ಷಣುದಿಂದ ಪ್ರತಿಪಾದನೆ ಮಾಡುವುವು. ಕೇವಲ ತಮ್ಮ 
ದ ಹೇಳಿದರೆ ಆನರ್ಥಕೃವು ಬರುವುದು. ಏಕೆಂದರೆ, ವೇದವೆಲ್ಲ 

ಯಾಬೋಧನೆಗೆ ಇರುವುದು. 'ಸ್ವಾಧ್ಯಾಯೋ ಅಧ್ಯೇತವ್ಯಃ ಎಂಬ ಅಧ್ಯಯನ 

ಯಿಂದ ಸಕಲ ವೇದಗಳ ಅಧ್ಯಯನ ಮಾಡಬೇಕು ಎಂದು ಹೇಳಿ 
ಹ ೇದವು ಪ್ರಯೋಜನವುಳ್ಳ . ಪರ್ಯವಸಾಯಿಯಾಗುವುದು ಎಂದು 


NEw 


ಸೂತ್ರದಿಂದ ಹೇಳಿರುವುದರಿಂದ ಈ ವೇದದ ಯಾವ ಭಾಗಕ್ಕೂ ಎಂದರೆ 
ಅರ್ಥವಾದಕ್ಕೂ ಆನರ್ಥಕ್ಕವಲ್ಲ. 


ಅರ್ಥವಾದದ ವಿಭಾಗಗಳು. 
ರ್ಥವಾದವು ವಿಧಿಗೆ ಶೇಷವಾಗಿ ಹೇಳಿರುವುದು ಮತು ನಿಷೇಧಕ್ಕೆ ಶೇಷವಾಗಿ 
Be ಎಂದು ಎರಡು ಭಾಗಗಳು. "ವಾಯವ್ವಂ ಶೆ ತಮಾಲಬೇತ ಭೂತಿ 
ಮಃ' (ತೈ ಸಂ.2.1.1) ಎಂಬ ವಿಧಿಶೇಷವು 'ವಾಯುರ್ಶಕ್ಷೇಪಿಷ್ಟು ದೇವತಾ' 
ತ್ಯಾದಿ ವಿ ಧೇಯಾರ್ಥದ ಪಾ ಶಸ್ತ್ರವನ್ನು ಬೋಧಿಸುವುದರಿಂದ ಅರ್ಥವಾಗಿದೆ. 
'ಬರ್ಹಿಷೆ ರಜತಂ ನ ದೇಯಂ' (ತೈ.ಸಂ.1.5.1.2) ಇತ್ಯಾದಿ ನಿಷೇಧವಾಕ್ಕದ 
ಶೇಷದ "ಸೋ ರೋದೀತ್‌ ಯದರೋದೀತ್‌ ತದ್‌ ರುದ್ರಸ್ವ ರುದ್ರತ್ವಂ' 
(ತೈ.ಸಂ.1.5.1.1) ಇತ್ಯಾದಿ ನಿಷೇಧ್ವದ ನಿಂದಿತತ್ವದ ಬೋಧಕವಾದ್ದರಿಂದ 
ಅರ್ಥವತಾಗಿದೆ. ಪ್ರಾಶಸ್ತಾದಿಗಳ ಬೋಧವು ಪ್ರಯೋಜನವಿಲ್ಲದಾದ್ದರಿಂದ 
ಅರ್ಥವಾದಕ್ಕೆ ಅರ್ಥವತ್ವವು ಇಲ್ಲ ಎಂಬುದು ಸರಿಯಲ್ಲ ಆಲಸ್ವಾದಿಗಳಿಂದ 
ಪ್ರವೃತ್ತಿಯನ್ನು ಮಾಡದಿರುವ ಪುರುಷನಿಗೆ ಪ್ರವೃತ್ತಿಯನ್ನುಂಟುಮಾಡಲು ಅರ್ಥ- 
ವಾದದಿಂದ ಹೇಳಲ್ಪಟ್ಟ ಪ್ರುಶಸ್ತದ ಉಪಯೋಗವಾಗುವುದು. 


(4 Mt 0, 


93) ಅರ್ಥವಾದದ ಮೂರು ಪ್ರಕಾರಗಳು. 
ಇದನ್ನು ವಾರ್ತಿಕದಲ್ಲಿ ಹೀಗೆ ಹೇಳಲಾಗಿದೆ. (ಬ್ರ.ಉ.ಸಂ.) 


ವಿರೋಧೇ ಗುಣವಾದಃ ಸ್ಯಾದನುವಾದೋ ಅವಧಾರಿತೇ । 
ಭೂತಾರ್ಥವಾದಃ ಕದ್ಧಾನಾದರ್ಥವಾದಃ ತ್ರಿಧಾಮತಃ ॥ 


ಕನ್ನಡ ಅನುವಾದ 35 


( ಗುಣವಾದ : 
ಯಥಾ ಆದಿತ್ಕೋ ಯೂಪಃ (ತೈ.ಬ್ರಾ. 2.1.5.2.) 


 ಯೂಪ ಮತ್ತು ಆದಿತ್ಯಗಳ ಅಭೇದವು ಪ್ರತ್ಯಕ್ಷಬಾಧಿತವಾದ್ದರಿಂದ ಆದಿತ್ವ- 
ದಂತೆ ಉಜ್ವಲವಾದ ರೂಪವುಳ್ಳದ್ದು ಎಂಬ ಗುಣವು ಇಲ್ಲಿ ಲಕ್ಷಣಾದಿಂದ 
ಪ್ರತಿಪಾದಿತವಾಗಿದೆ. 


i) ಪ್ರಮಾಣಾಂತರದಿಂದ ತಿಳಿದುಬರುವ ವಿಷಯವನ್ನು ಬೋಧಿಸುವ 
ಅರ್ಥವಾದವು ಅನುವಾದವು. ಉದಾಹರಣೆ- "ಅಗ್ನಿರ್ಹಿಮಸ್ಯ ಭೇಷಜಂ' 
(ತೈ.ಸಂ.7.4.18.2) ಇಲಿ ಅಗಿಯು ಹಿಮಕ್ತೆ ವಿರೋಧಿಯಾದದು ಪತ್ತಕದಿಂದಲೇ 

ಬ್‌ ' ರ [ARES NA 
ತಿಳಿದುಬರುತದೆ. 


ii ಪ್ರಮಾಣಾಂತರಗಳಿಂದ ವಿರೋಧವು ಅಥವಾ ಸಮರ್ಥನೆಯೂ ಇಲ್ಲದ 
ಅರ್ಥವನ್ನು ತಿಳಿಸುವ ಅರ್ಥವಾದವು ಭೂತಾರ್ಥವಾದವು. ಉದಾಹರಣೆ 
"ಇಂದ್ರೋ ವೃತ್ರಾಯ ವಜ್ರಂ ಉದಚಬ್ಛತ್‌' ಇಂದ್ರನು ವೃತ್ರನ ಮೇಲೆ 
ವಜ್ರಾಯುಧ (ಶ.ಬ್ರಾ.1.2.3.3)ವನ್ನು ಎಸೆದನು. 


VII) ನಿಗಮನ ಪರಿಚ್ಚೇದ 


94) ಗ್ರಂಥದ ಉಪಸಂಹಾರವು 

"ಯಜೀತಸ್ವರ್ಗಕಾಮಃ' ಇತ್ಯಾದಿಯಾಗಿ ಸಕಲವೇದವು ಸಾಕ್ಷಾತಾಗಿಯೂ 
ಪರಂಪರೆಯಾಗಿಯೂ ಯಾಗಾದಿಧರ್ಮದ ಪ್ರತಿಪಾದನೆಯನ್ನು ಮಾಡುವುದು 
ಎಂದು ಸಿದ್ಧವಾಯಿತು. ಈ ಯಾಗಾದಿರೂಪಧರ್ಮವು ಯಾವುದನ್ನು ಉದ್ದೇಶಿಸಿ 
ವಿಹಿತವಾಗಿದೆಯೋ ಆ ಉದ್ದೇಶದಿಂದ ಮಾಡಲ್ಪಟ್ಟು ಆ ಉದ್ದೇಶವನ್ನು ದೊರಕಿಸಿ- 
ಕೊಡುವುದು. ಈಶ್ವರನಿಗೆ ಅರ್ಪಣೆ ಮಾಡುವ ಬುದ್ದಿಯಿಂದ ಮಾಡಿದರೆ 
ನಿಶ್ರೇಯಸಿಗೆ ಕಾರಣವಾಗುವುದು. ಈಶ್ವರಾರ್ಪಣ ಬುದ್ದಿಯಿಂದ ಅನುಷ್ಠಾನ 
ಮಾಡಲು ಪ್ರಮಾಣವಿಲ್ಲಎಂದು ಭಾವಿಸಬಾರದು. 


ಯತ್ನರೋಷಿ ಯದಕಶ್ಲಾಸಿ ಯಜ್ಞುಹೋಷಿದದಾಸಿ ಯತ್‌ | 

ಯತ್ತ ಕಸ್ಯಸಿ ಕೌಂತೇಯ ತಕ್ಕುರುಷ್ಟ ಮದರ್ಪಣಮ್‌ ॥ (9.27) 

ಎಂಬ ಭಗವದ್ಗೀತಾಸ್ಟ್ರೃತಿಯೇ ಪ್ರಮಾಣವು. ಸ್ಪೃತಿಪಾದದಲ್ಲಿ (ಜೈ.ಸೂ.1.3) 
ಸ್ಟೃತಿಯ ಪ್ರಾಮಾಣ್ಯವು ಶ್ರುತಿಮೂಲಕವಾದುದು ಎಂದು ವ್ಯವಸ್ಥೆ ಮಾಡಲಾಗಿದೆ. 


36 A: 


95) ಅರ್ಥ ಸಂಗ್ರಹಪ್ರಯೋಜನಂ 

ಬಾಲಾನಾಂ ಸುಖಬೋಧಾಯ ಭಾಸ್ಕರೇಣ ಸುಮೇಧಸಾ 

ರಚಿತೋಯಂ ಸಮಾಸೇನ ಜೈಮಿನೀಯಾರ್ಥಸಂಗ್ರಹಃ ॥ 

ಜೈಮಿನಿಯ ಹನ್ನೆರಡು ಅಧ್ಯಾಯಗಳಲ್ಲಿ ಬರುವ ಪ್ರಮೇಯಗಳನ್ನು ಸಂಗ್ರಹ- 
ರೂಪವಾದ ಈ ಗ್ರಂಥವನ್ನು ಬಾಲಕರಿಗೆ ಸುಖವಾಗಿ ತಿಳಿಸಲು ಬುದ್ದಿಶಾಲಿಯಾದ 
ಭಾಸ್ಕರನು ರಚಿಸಿದ್ದಾನೆ. 


ಇಗಿಲ Mo Wo 
ಲ್‌ ೦% ಲ 


